ಕರ್ನಾಟಕ ರಾಜಪುತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 . 


ಬೆಂಗಳೂರು, ಗುರುವಾರ, ಏಪ್ರಿಲ್ ೨೮ , ೨೦೧೬ ( ವೈಶಾಖ ೮ , ಶಕ ವರ್ಷ ೧೯೩೮) 
Bengaluru , Thursday , April 28 , 2016 (Vaishakha 8, Shaka Varsha 1938 ) 


ಸಂಚಿಕೆ ೧೭ 
Issue 17 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು , ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 
ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗಸೌಧ, ಬೆಂಗಳೂರು- 560 001 

ಅಧಿಸೂಚನೆ 
ಸಂಖ್ಯೆ : ಆರ್ (2)147 / 2016 - 17/ ಪಿಎಸ್‌ಸಿ ಬೆಂಗಳೂರು, ದಿನಾಂಕ : 06 - 04 -2016 
1. ಆಯೋಗವು ಈ ಕೆಳಕಂಡ ಗ್ರೂಪ್ “ ಸಿ ” ವೃಂದದ ತಾಂತ್ರಿಕ ಹುದ್ದೆಗಳನ್ನು ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರಿಕ ಸೇವೆಗಳು 
(ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಹಾಗೂ ಆಯ್ಕೆ ( ಸಾಮಾನ್ಯ) ನಿಯಮಗಳು , 2006 ಮತ್ತು 2015ರ ತಿದ್ದುಪಡಿ ನಿಯಮಗಳನ್ವಯ ಭರ್ತಿ 
ಮಾಡಲು ಆನ್ ಲೈನ್ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. 

ಹುದ್ದೆಗಳ ಸಂಖ್ಯೆ 
ಇಲಾಖೆ ಮತ್ತು ಹುದ್ದೆಯ ಪದನಾಮ 

ಉಳಿಕೆ ಮೂಲ | ಹೈದರಾಬಾದ್ - 
ಸಂಖ್ಯೆ 

ಹುದ್ದೆಗಳ 
ವೃಂದದ | ಕರ್ನಾಟಕ ಸ್ಥಳೀಯ 

ಸಂಖ್ಯೆ 
ಹುದ್ದೆಗಳು ವೃಂದದ ಹುದ್ದೆಗಳು 


ಒಟ್ಟು 


ಕ್ರಮ 


_ 40 


05 


06 


01 ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಲ್ಲಿ ಸಹಾಯಕ ಸಾಂಖ್ಯಿಕ ಅಧಿಕಾರಿ 
02 ಕೃಷಿ ಮಾರಾಟ ಇಲಾಖೆಯಲ್ಲಿ ಕಿರಿಯ ಅಭಿಯಂತರರು( ಸಿವಿಲ್) | 
03 ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಕೈಗಾರಿಕಾ ವಿಸ್ತರಣಾಧಿಕಾರಿ 
04 | ಕೈಮಗ್ಗ ಮತ್ತು ಜವಳಿ ಇಲಾಖೆಯಲ್ಲಿ ಜವಳಿ ತನಿಖಾಧಿಕಾರಿ 

ಕರ್ನಾಟಕ ಗೃಹ ಮಂಡಳಿಯಲ್ಲಿ ಕಿರಿಯ ಅಭಿಯಂತರರು( ಸಿವಿಲ್) 
ಪೌರಾಡಳಿತ ನಿರ್ದೇಶನಾಲಯದ ನಗರಸಭೆ/ ಪುರಸಭೆಗಳಲ್ಲಿ ಕಿರಿಯ 
ಅಭಿಯಂತರರು( ಸಿವಿಲ್) 
ಪೌರಾಡಳಿತ ನಿರ್ದೇಶನಾಲಯದ ಮಹಾನಗರ ಪಾಲಿಕೆಗಳಲ್ಲಿ ಕಿರಿಯ 
ಅಭಿಯಂತರರು( ಸಿವಿಲ್) 
ಪೌರಾಡಳಿತ ನಿರ್ದೇಶನಾಲಯದ ಮಹಾನಗರ ಪಾಲಿಕೆಗಳಲ್ಲಿ ಕಿರಿಯ 
ಅಭಿಯಂತರರು( ಎಲೆಕ್ಟಿಕಲ್) 
ಪೌರಾಡಳಿತ ನಿರ್ದೇಶನಾಲಯದ ಮಹಾನಗರ ಪಾಲಿಕೆಗಳಲ್ಲಿ ಕಾಮಗಾರಿ 
ನಿರೀಕ್ಷಕರು 
ಪೌರಾಡಳಿತ ನಿರ್ದೇಶನಾಲಯದ ನಗರಸಭೆ/ ಪುರಸಭೆಗಳಲ್ಲಿ ಎಲೆಕ್ನಿಷಿಯನ್ 
ಗ್ರೇಡ್ - 1 


08 


( ೪೬೩ ) 


೪೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೬ 


ಭಾಗ ೫ 


ಒಟ್ಟು 


ಕ್ರಮ 
ಸಂಖ್ಯೆ 


ಇಲಾಖೆ ಮತ್ತು ಹುದ್ದೆಯ ಪದನಾಮ 


ಹುದ್ದೆಗಳ ಸಂಖ್ಯೆ 
ಉಳಿಕೆ ಮೂಲ ಹೈದರಾಬಾದ್ - 

ವೃಂದದ ಕರ್ನಾಟಕ ಸ್ಥಳೀಯ 
ಹುದ್ದೆಗಳು ವೃಂದದ ಹುದ್ದೆಗಳು 


ಹುದ್ದೆಗಳ 


ಸಂಖ್ಯೆ 


11 


119 


20 


139 


ಪೌರಾಡಳಿತ ನಿರ್ದೇಶನಾಲಯದ ಮಹಾನಗರ ಪಾಲಿಕೆಗಳಲ್ಲಿ ಕಿರಿಯ ಆರೋಗ್ಯ 
ನಿರೀಕ್ಷಕರು 
ಪೌರಾಡಳಿತ ನಿರ್ದೇಶನಾಲಯದ ನಗರಸಭೆ / ಪುರಸಭೆಗಳಲ್ಲಿ ಕಿರಿಯ ಆರೋಗ್ಯ 
ನಿರೀಕ್ಷಕರು 


129 


ಟಿಪ್ಪಣಿ: ಅನುಸೂಚಿಯಲ್ಲಿ ತಿಳಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆಗೆ ಒಳಪಟ್ಟಿರುತ್ತದೆ. 

* ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ: 06 - 04 - 2016 
* ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 05- 05- 2016 ( ರಾತ್ರಿ 11 .45 ಗಂಟೆಯೊಳಗೆ) 

* ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ: 06 - 05 - 2016( ಅಂಚೆ ಕಛೇರಿಯ ಕಾರ್ಯದ ವೇಳೆಯೊಳಗೆ). 
ವಿಶೇಷ ಸೂಚನೆ: 

ಆಯೋಗದ ದಿ:09 - 01 - 2013 ರ ಅಧಿಸೂಚನೆ ಸಂಖ್ಯೆ:ಆರ್ (2 ) 310/2012 - 13/ ಪಿಎಸ್ಸಿ ಗೆ ಅನುಗುಣವಾಗಿ ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆಯಲ್ಲಿ ಕೈಗಾರಿಕಾ ವಿಸ್ತರಣಾಧಿಕಾರಿ ಮತ್ತು ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯಲ್ಲಿನ ಸಹಾಯಕ ಸಾಂಖ್ಯಿಕ ಅಧಿಕಾರಿ ಹುದ್ದೆಗಳಿಗೆ ಈಗಾಗಲೇ 
ಅರ್ಜಿ ಸಲ್ಲಿಸಿ ಶುಲ್ಕ ಸಂದಾಯ ಮಾಡಿರುವ ಅಭ್ಯರ್ಥಿಗಳು ಮತ್ತೆ ಅರ್ಜಿ ಸಲ್ಲಿಸಬೇಕು ಆದರೆ ಶುಲ್ಕವನ್ನು ಪಾವತಿಸುವಂತಿಲ್ಲ. ಆದರೆ ಅರ್ಜಿಯ 
ನಿಗಧಿತ ಅಂಕಣದಲ್ಲಿ ಅವರು ಹಿಂದೆ ಸಲ್ಲಿಸಿದ ಅರ್ಜಿಯ ಐ. ಡಿ. ಯನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 
ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಚಿಸಿದಲ್ಲಿ, ಪ್ರತಿ ಹುದ್ದೆಗೂ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿ ಶುಲ್ಕ ಪಾವತಿಸತಕ್ಕದ್ದು. 
ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದೇ ಅರ್ಜಿ ಸಲ್ಲಿಸತಕ್ಕದ್ದು , ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದ್ದಲ್ಲಿ, ಅಂತಹ ಅರ್ಜಿಗಳನ್ನು ಯಾವುದೇ 
ಮುನ್ಸೂಚನೆಯಿಲ್ಲದೇ ತಿರಸ್ಕರಿಸಲಾಗುವುದು. 
ಅರ್ಜಿಗಳನ್ನು ಆನ್ -ಲೈನ್ ( ON - LINE) ( ಎಲೆಕ್ಟ್ರಾನಿಕ್ ಮಾರ್ಗ ) ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು , ಅರ್ಜಿಗಳನ್ನು ಖುದ್ದಾಗಿ ಅಥವಾ 
ಅಂಚೆ ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. 
ಅಭ್ಯರ್ಥಿಗಳು On - Line ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಕಡ್ಡಾಯವಾಗಿ ನೀಡಿರುವ ಸೂಚನೆಗಳನ್ನು ಓದಿಕೊಳ್ಳತಕ್ಕದು ಹಾಗೂ 
ನೀಡಿರುವ ಸೂಚನೆಗಳನ್ವಯ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಅಂತಹವರ ವಿರುದ್ದ 
ಆಯೋಗವು ಕಾನೂನಿನನ್ವಯ ಸೂಕ್ತ ಕ್ರಮ ಕೈಗೊಳ್ಳುವುದು. 
ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಉಪಯೋಗಿಸಿದ ಪದಗಳ ಅರ್ಥವನ್ನು ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳಬೇಕು: 
ಸಾ . ಅ ಸಾಮಾನ್ಯ ಅರ್ಹತೆ 

GM 

General Merit 
ಪ . ಜಾ ಪರಿಶಿಷ್ಟ ಜಾತಿ 

SC 

Scheduled Caste 
ಪ . ಪಂ ಪರಿಶಿಷ್ಟ ಪಂಗಡ 

Scheduled Tribe 
ಪ್ರ -1 ಪ್ರವರ್ಗ -1 

Cat - 1 Category - 1 
ಪ್ರವರ್ಗ - 2ಎ 

2A 

Category - 2A 
ಪ್ರವರ್ಗ - 2ಬಿ 

2B 

Category – 2B 
3ಎ ಪ್ರವರ್ಗ - 3ಎ 

ЗА 

Category – 3A 
ಪ್ರವರ್ಗ - 3ಬಿ 

3B 

Category – 3B 
ಮಾಜಿ ಸೈನಿಕ 

Ex-MP Ex -Military Person 
ಗ್ರಾಮೀಣ ಗ್ರಾಮೀಣ ಅಭ್ಯರ್ಥಿ 

Rural Rural Candidate 
ಕ . ಮಾ . ಅ ಕನ್ನಡ ಮಾಧ್ಯಮ ಅಭ್ಯರ್ಥಿ 

KMS 

Kannada Medium Student 
ಅಂ . ವಿ . | ಅಂಗವಿಕಲ 

PH. 

Physically Handicapped Person 
ಯೋ . ನಿ . ಅ ಯೋಜನೆಯಿಂದ ನಿರಾಶ್ರಿತ ಅಭ್ಯರ್ಥಿ 

PDP 

Project Displaced Person 
ಹೈದ್ರಾಬಾದ್ - ಕರ್ನಾಟಕ 

Hydrabad - Karnataka 


ST 


2ಎ 


| 


ನ 


| 
| 


3ಬಿ 


ಮಾ . ಸೈ 


HK 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೬ 


೪೬೫ 


2 . ಶುಲ್ಕ: 

ಸಾಮಾನ್ಯ ಅರ್ಹತೆ, ಪ್ರವರ್ಗ 2( ಎ), 2 ( ಬಿ ), 3( ಎ), 3( ಬಿ) ಗೆ ಸೇರಿದ ಅಭ್ಯರ್ಥಿಗಳಿಗೆ 
| ಪರಿಶಿಷ್ಟ ಜಾತಿ , ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಅಂಗವಿಕಲ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ | 


( 300/ 


ಕ 25/ 


ಸೂಚನೆ: 


ಆಯೋಗದ ದಿ:09 -01 -2013 ರ ಅಧಿಸೂಚನೆ ಸಂಖ್ಯೆ :ಆರ್ ( 2) 310 /2012 - 13/ ಪಿಎಸ್ಸಿ ಗೆ ಅನುಗುಣವಾಗಿ ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆಯಲ್ಲಿ ಕೈಗಾರಿಕಾ ವಿಸ್ತರಣಾಧಿಕಾರಿ ಮತ್ತು ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯಲ್ಲಿನ ಸಹಾಯಕ ಸಾಂಖ್ಯಿಕ ಅಧಿಕಾರಿ ಹುದ್ದೆಗಳಿಗೆ ಈಗಾಗಲೇ 
ಅರ್ಜಿ ಸಲ್ಲಿಸಿ ಶುಲ್ಕ ಸಂದಾಯ ಮಾಡಿರುವ ಅಭ್ಯರ್ಥಿಗಳು ಮತ್ತೆ ಅರ್ಜಿ ಸಲ್ಲಿಸಬೇಕು. ಶುಲ್ಕವನ್ನು ಪಾವತಿಸುವಂತಿಲ್ಲ. ಆದರೆ ಅರ್ಜಿಯ ನಿಗಧಿತ 
ಅಂಕಣದಲ್ಲಿ ಅವರು ಹಿಂದೆ ಸಲ್ಲಿಸಿದ ಅರ್ಜಿಯ ಐ . ಡಿ . ಯನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 


ಸೂಚನೆ : 


2.1 ಅರ್ಜಿಗಳನ್ನು ON LINE ಮೂಲಕ ಭರ್ತಿ ಮಾಡಿ ನಿಗಧಿತ ಶುಲ್ಕವನ್ನು ಅಂಚೆ ಕಛೇರಿಯ ಕೆಲಸದ ವೇಳೆಯೊಳಗೆ ಕರ್ನಾಟಕದ ಯಾವುದೇ 
ಎಲೆಕ್ಟ್ರಾನಿಕ್ ಅಂಚೆ ಕಛೇರಿಗಳಲ್ಲಿ (e-Payment Post Offices Only ) ಪಾವತಿ ಮಾಡಬಹುದು. ಇದನ್ನು ಹೊರತುಪಡಿಸಿ ಡಿ. ಡಿ., ಪೋಸ್ಟಲ್ ಆರ್ಡರ್, ಮನಿ 
ಆರ್ಡರ್ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಶುಲ್ಕ ಪಾವತಿಸದ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
3. ಅಭ್ಯರ್ಥಿಗಳು ONLINE ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳತಕ್ಕದ್ದು. 

ಹಂತ 1:- ಅಭ್ಯರ್ಥಿಗಳು ಆಯೋಗದ ಅಧಿಕೃತ ವೆಬ್‌ಸೈಟ್ http ://kpsc.kar .nic .in/ Home page ನಲ್ಲಿ APPLICATION FOR 
GROUP- C (TECHNICAL POSTS ” ಲಿಂಕ್ ಅನ್ನು ಒತ್ತಿದಲ್ಲಿ ಮುಂದಿನ ಪುಟದಲ್ಲಿ ಅಧಿಸೂಚನೆಯನ್ನು ಡೌನ್ ಲೋಡ್ ಮಾಡಿಕೊಳ್ಳಲು 
ಸೂಚನೆಗಳು ಇರುತ್ತವೆ. ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅಧಿಸೂಚನೆಯನ್ನು ಓದತಕ್ಕದ್ದು. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ/ಕೊನೆಯ 
ದಿನಾಂಕ ಹಾಗೂ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕದ ವಿವರಗಳು ಮೂಡುತ್ತವೆ. ಈ ಪುಟದಲ್ಲಿ New Registration ಹಾಗೂ Already Registered 
Button ಗಳು ಇದ್ದು ನೀವು ಹೊಸದಾಗಿ ನೋಂದಾಯಿಸಬೇಕಿದ್ದಲ್ಲಿ New Registration Button ಒತ್ತಬೇಕು ಅಥವಾ ಈಗಾಗಲೇ ನೋಂದಾಯಿಸಿದ್ದಲ್ಲಿ 
Already Registered Button ಅನ್ನು ಒತ್ತಬೇಕು. 

ಹಂತ 2:- New Registration Button ಒತ್ತಿದಲ್ಲಿ Registration ನಮೂನೆಮೂಡುತ್ತದೆ. ಇದರಲ್ಲಿನ ಅಗತ್ಯ ಮಾಹಿತಿಯನ್ನು ಅಂದರೆ ಹೆಸರು, 
ತಂದೆ/ತಾಯಿಯ /ಗಂಡ ಹೆಂಡತಿಯ ಹೆಸರು , ಜನ್ಮ ದಿನಾಂಕ ಹಾಗೂ ಇ -ಮೇಲ್ ವಿಳಾಸವನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು . ಈ ಮಾಹಿತಿಯು 
ಸರಿಯಾಗಿದೆ ಎಂದು ಚೆಕ್ ಬಾಕ್ಸ್‌ನಲ್ಲಿ IAgree ಎಂದು ಒತ್ತಿದ ನಂತರ Submit Button ಅನ್ನು ಒತ್ತಬೇಕು. ಆಗ ನಿಮಗೆ Login ID ಮತ್ತು Password ಅನ್ನು 
ನಿಮ್ಮ ಇಮೇಲ್ ವಿಳಾಸಕ್ಕೆ ರವಾನಿಸಲಾಗುತ್ತದೆ. 

ಹಂತ 3:- Submit Button ಅನ್ನು ಒತ್ತಿದ ಕೂಡಲೇ ನೀವು Registration ನಮೂನೆಯಲ್ಲಿ ಭರ್ತಿ ಮಾಡಿದ ವಿವರಗಳು ಪರದೆಯಲ್ಲಿ 
ಮೂಡುತ್ತವೆ. ಈ ಪುಟದ ಮೇಲ್ಬಾಗದಲ್ಲಿ ಕಾಣಿಸುವ Logout Button ಅನ್ನು ಒತ್ತಿ Login ಪುಟದಲ್ಲಿ ನಿಮ್ಮ Login ID ಮತ್ತು Password ಅನ್ನು 
ಉಪಯೋಗಿಸಿ Login Button ಒತ್ತಿದಲ್ಲಿ Registration ನಮೂನೆಯಲ್ಲಿ ಭರ್ತಿ ಮಾಡಿದ ಎಲ್ಲಾ ವಿವರಗಳು ಮೂಡುತ್ತವೆ. ಈ ಪುಟದಲ್ಲಿನ ಮೇಲ್ಬಾಗದಲ್ಲಿ 
Continue Button ಅನ್ನು ಒತ್ತಿದಲ್ಲಿ ಅರ್ಜಿ ನಮೂನೆ ಮೂಡುತ್ತದೆ . ಈ ಅರ್ಜಿ ನಮೂನೆ ಮೇಲೆ ಮೂಡುವ 04 Button ಗಳಾದ Personal 
Details /Qualification Details / Additional Details and Documents Upload & Payment Details Button 718 do Personal Details Button 
ಒತ್ತಿದಲ್ಲಿ ನೀವು Registration ನಮೂನೆಯಲ್ಲಿ ಭರ್ತಿ ಮಾಡಿದ ವಿವರಗಳು ಪರದೆಯಲ್ಲಿ ಮೂಡುತ್ತವೆ. ಈ ಪುಟದ ಕೆಳಗೆ ಯಾವ ಹುದ್ದೆಗೆ ಅರ್ಜಿ 
ಸಲ್ಲಿಸುವಿರಿ ಎಂಬ ಮಾಹಿತಿ ನೀಡಬೇಕು. ನಂತರ Qualification Details/ Additional Details and Documents Upload & Payment Details Button ಗಳನ್ನು 
ಹಂತ ಹಂತವಾಗಿ ಒತ್ತಿ ಆಯಾ ಪಟಗಳಲ್ಲಿನ ಎಲ್ಲಾ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು. ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ನಮೂದಿಸಿದ 
ವಿವರಗಳನ್ನು ಮತ್ತೊಮ್ಮೆ ಕೂಲಂಕಷವಾಗಿ ಪರಿಶೀಲಿಸಿಕೊಳ್ಳಲು ಪ್ರತಿ ಪುಟದಲ್ಲಿಯೂ Save & Continue Button ಅನ್ನು ಒತ್ತಿ ಮುಂದುವರೆಯಬೇಕು. 
ನಿಮ್ಮ ಅರ್ಜಿಯಲ್ಲಿ ಯಾವುದೇ ವಿವರಗಳ ಬದಲಾವಣೆ ಅಗತ್ಯವಿದ್ದರೆ ಆಯಾ ಪುಟದಲ್ಲಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಬಹುದು. 

ಹಂತ 4:- Documents Upload & Payment Details Button ಅನ್ನು ಒತ್ತಿ ನೀವು ಸ್ಕ್ಯಾನ್ ಮಾಡಿಕೊಂಡಿರುವ ಸಹಿ ಹಾಗೂ ಭಾವಚಿತ್ರವನ್ನು 
ನೀಡಿರುವ ಸೂಚನೆಗಳಂತೆ upload ಮಾಡಬೇಕು. ಇದಲ್ಲದೆ ನಿಮ್ಮ ವಯೋಮಿತಿ/ ವಿದ್ಯಾರ್ಹತೆ / ಮೀಸಲಾತಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳ ಸ್ವಾನ್ 
ಮಾಡಿರುವ ಪ್ರತಿಗಳನ್ನು ಕಡ್ಡಾಯವಾಗಿ upload ಮಾಡತಕ್ಕದ್ದು . ಸಹಿ , ಭಾವಚಿತ್ರ ಹಾಗೂ ದಾಖಲೆಗಳ ಅಳತೆಗಳು ಈ ಕೆಳಕಂಡಂತಿರಬೇಕು 

ಪಾಸ್ ಪೋರ್ಟ್ ಭಾವಚಿತ್ರ ಹಾಗೂ ಸಹಿ ಅಳತೆ 


* ಪಾಸ್ ಪೋರ್ಟ್ 


ಭಾವಚಿತ್ರ ಅಳತೆ 


30mm 


File Size < 80 kb 


DPI Setting = 100 dpl 


Image Scale = 100 % 


45mm 


Color = True Color 


Type = JPEG/JPG 


35mm 


ಸಹಿ ಅಳತೆ 


ದಾಖಲೆಗಳ ಅಳತೆ 


Pdf / JPEG / JPG 


Jobs 


- 300 kb 


೪೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೬ 


ಭಾಗ ೫ 


ಹಂತ - 5:- ಸಹಿ , ಭಾವಚಿತ್ರ, ವಯೋಮಿತಿ/ವಿದ್ಯಾರ್ಹತೆ/ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು upload ಮಾಡಿದ ನಂತರ 
ದೃಢೀಕರಣವನ್ನು ಓದಿ | agree Text Box ನಲ್ಲಿ ನಿಮ್ಮ ಒಪ್ಪಿಗೆಯನ್ನು ನೀಡಬೇಕು. ನಿಮ್ಮ ಅರ್ಜಿಯನ್ನು ಪರಿಶೀಲಿಸಲು Preview Application ಅನ್ನು ಒತ್ತಿ 
ಅರ್ಜಿಯ ಯಾವುದೇ ವಿವರಗಳ ಬದಲಾವಣೆ ಅಗತ್ಯವಿದ್ದರೆ ತಿದ್ದುಪಡಿಗಳನ್ನು ಮಾಡಬಹುದು. Submit Button ಅನ್ನು ಒತ್ತಿದಲ್ಲಿ ಭರ್ತಿಮಾಡಿರುವ 
ಅರ್ಜಿಯ ನಮೂನೆಯನ್ನು ನೋಡಲು Application Form Button ಅನ್ನು ಒತ್ತಬೇಕು. ಈ ನಮೂನೆಯ ಮೇಲ್ಬಾಗದಲ್ಲಿರುವ Print Form Button ನ್ನು 
ಒತ್ತಿ ನೀವು ಭರ್ತಿ ಮಾಡಿರುವ ಅರ್ಜಿ ನಮೂನೆಯನ್ನು ಮುದ್ರಿಸಿಕೊಳ್ಳಬಹುದು. ನಂತರ Challan Download Button ಅನ್ನು ಒತ್ತಿದ್ದಲ್ಲಿ ಶುಲ್ಕ ಪಾವತಿಸಲು 
ದ್ವಿಪ್ರತಿಯಲ್ಲಿ ಚಲನ್ ಪರದೆಯ ಮೇಲೆ ಮೂಡುತ್ತಿದ್ದು, ಇದರಲ್ಲಿ Save ಅಥವಾ Download Button ಗಳಿರುತ್ತವೆ. Challan Download ಮಾಡಿಕೊಂಡು 
ಕರ್ನಾಟಕ ರಾಜ್ಯದಲ್ಲಿನ ಯಾವುದೇ ಇ - ಪಾವತಿ ಅಂಚೆ ಕಛೇರಿಯಲ್ಲಿ ನಿಗಧಿತ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿ, ಅಂತಿಮವಾಗಿ ಪೋಸ್ಟ್ ಆಫೀಸ್ ಸಿಕ್ಕರ್ 
ಅನ್ನು ನಿಮ್ಮ Challan ಪ್ರತಿಯ ಮೇಲೆ ಅಂಟಿಸುವುದರಿಂದ ನಿಮ್ಮ ಶುಲ್ಕ ಪಾವತಿಯನ್ನು ದೃಢಪಡಿಸಲಾಗುತ್ತದೆ. 

Submit Button ಅನ್ನು ಒತ್ತಿದ ನಂತರ ಅರ್ಜಿಯಲ್ಲಿ ಯಾವುದೇ ತಿದ್ದುಪಡಿಗಳನ್ನು ಮಾಡಲು ಅವಕಾಶ ಇರುವುದಿಲ್ಲ. 
[ Note:- ಶುಲ್ಕವನ್ನು ಪಾವತಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕ: 06 - 05 - 2016 ( ಅಂಚೆ ಕಛೇರಿಗಳ ಕಾರ್ಯದ ವೇಳೆಯೊಳಗೆ) ರ ನಂತರ ಶುಲ್ಕವನ್ನು 
ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. 

ಹಂತ 6:- ಶುಲ್ಕ ಪಾವತಿಯ ಎರಡು ದಿನಗಳ ನಂತರ ಶುಲ್ಕ ಸ್ವೀಕೃತಿಯ ವಿವರಗಳನ್ನು www .karnatakapost. gov.in ರಲ್ಲಿ 
ನೋಡಬಹುದು. ಈ ವಿಷಯದಲ್ಲಿ ಏನಾದರೂ ತೊಂದರೆಯಾದಲ್ಲಿ Help line ಅನ್ನು ಸಂಪರ್ಕಿಸಬಹುದು. 

ಹಂತ- 7:- ಕ್ರಮಬದ್ದವಾಗಿ ಅರ್ಜಿಯನ್ನು ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಅವರ ಇ -ಮೇಲ್ ವಿಳಾಸಕ್ಕೆ ಅರ್ಜಿ ಸ್ವೀಕೃತಿಯ ಮಾಹಿತಿಯನ್ನು 
ಕಳುಹಿಸಲಾಗುವುದು. 
3.1 ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಮ್ಮ ಮಿಂಚಂಚೆ ( ಇ -ಮೇಲ್) ವಿಳಾಸವನ್ನು ( Unique Email ID ) ಕಡ್ಡಾಯವಾಗಿ ನಮೂದಿಸತಕ್ಕದ್ದು . 
3.2 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದವರೆಗೂ ವಿಳಂಬ ಮಾಡದೆ ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು . 
3 .3 ಶುಲ್ಕವನ್ನು ಪಾವತಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕ/ಸಮಯದ ನಂತರ ಶುಲ್ಕವನ್ನು ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. 

ವಿಶೇಷಸೂಚನೆ: On -line ಮೂಲಕ ಅರ್ಜಿಯನ್ನು ಭರ್ತಿಮಾಡುವ ಸಂದರ್ಭದಲ್ಲಿ ಯಾವುದಾದರೂ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆ 
ಎದುರಾದಲ್ಲಿ ಸಹಾಯವಾಣಿ ( Help line) No.7337830894 ಮೂಲಕ ಬೆಳಿಗ್ಗೆ 9 - 00 ಗಂಟೆಯಿಂದ ಸಂಜೆ 6 - 00 ಗಂಟೆಯವರೆಗೆ ಸಂಪರ್ಕಿಸಿ 
ಅಗತ್ಯ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು. 
4 . ಅರ್ಹತಾ ಷರತ್ತುಗಳು : 
( ಅ) ಭಾರತೀಯ ನಾಗರಿಕನಾಗಿರತಕ್ಕದ್ದು . 
( ಆ) ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು 
ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೇ ನೇಮಕಾತಿಗೆ ಅರ್ಹರಾಗುವುದಿಲ್ಲ. 
( ಇ) ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯು ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ 
ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತರಾಗಿರಬೇಕು. 
( ಈ ) ದೈಹಿಕವಾಗಿ ಅನರ್ಹರಾಗಿದ್ದಾರೆಂಬುದಾಗಿ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ ವಿವೇಚನೆಯನ್ನು 
ರಾಜ್ಯ ಸರ್ಕಾರವು ಕಾಯ್ದಿರಿಸಿಕೊಂಡಿದೆ ಮತ್ತು ಸರ್ಕಾರದ ವಿವೇಚನೆಯು ಯಾವುದೇ ವಿಧದಲ್ಲೂ ಈ ನಿಯಮಗಳ ಮೂಲಕ ಸೀಮಿತವಾಗಿರುವುದಿಲ್ಲ. 

ನಿಗಧಿತ ಶೈಕ್ಷಣಿಕ ಅರ್ಹತೆಯ ಜೊತೆಗೆ ಈ ಮೇಲ್ಕಂಡ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು 
ಅರ್ಹತೆಯನ್ನು ಹೊಂದಿರುತ್ತಾರೆ. 

5. ನೇಮಕಾತಿ ವಿಧಾನ: 
5.1, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ: 
ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರಿಕ ಸೇವೆಗಳು ( ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಮತ್ತು ಆಯ್ಕೆ ) ( ಸಾಮಾನ್ಯ ) ನಿಯಮಗಳು 
2006 ರಲ್ಲಿ ನಿರ್ದಿಷ್ಟಪಡಿಸಲಾದಂತೆ, ಅಧಿಸೂಚಿಸಲಾಗಿರುವ ಯಾವುದೇ ತಾಂತ್ರಿಕ / ತಾಂತ್ರಿಕೇತರ ಹುದ್ದೆಗಳ ಸಂದರ್ಶನಕ್ಕೆ ಅರ್ಹರಾಗಲು ಅಭ್ಯರ್ಥಿಗಳು 
ಆಯೋಗ ನಡೆಸುವ ಎಸ್.ಎಸ್.ಎಲ್. ಸಿ. ಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ 150 ಅಂಕಗಳ ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳೊಂದಿಗೆ ಕಡ್ಡಾಯವಾಗಿ 
ತೇರ್ಗಡೆ ಹೊಂದಲೇಬೇಕು. ನಿಗಧಿಪಡಿಸಿದ ಕನಿಷ್ಠ 50 ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳು ಸಂದರ್ಶನಕ್ಕೆ /ಆಯ್ಕೆಗೆ ಅರ್ಹರಾಗು 
ಕನ್ನಡ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. 
ಆದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ವಿನಾಯಿತಿ ಬಗ್ಗೆ ಕೆಳಕಂಡ ಷರತ್ತುಗಳನ್ನು ಸೇರ್ಪಡಿಸಲಾಗಿರುತ್ತದೆ. 

“ಎಸ್.ಎಸ್.ಎಲ್. ಸಿ. ಅಥವಾ ಇದಕ್ಕೆ ತತ್ಸಮಾನವೆಂದು ರಾಜ್ಯ ಸರ್ಕಾರದಿಂದ ಘೋಷಿಸಲ್ಪಟ್ಟ ಇತರೆ ಯಾವುದೇ 

ಪರೀಕ್ಷೆಯಲ್ಲಿ ಅಥವಾ ಎಸ್.ಎಸ್.ಎಲ್. ಸಿ. ಪರೀಕ್ಷೆಗಿಂತ ಮೇಲ್ಮಟ್ಟದ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡವನ್ನು ಮುಖ್ಯ 
ಭಾಷೆಯಾಗಿ, ಅಥವಾ ದ್ವಿತೀಯ ಭಾಷೆಯಾಗಿ ಅಥವಾ ಐಚ್ಛಿಕ ವಿಷಯವಾಗಿ ( ಆದರೆ ಸಂಯುಕ್ತ ಪತ್ರಿಕೆಯ 
ವಿಷಯಗಳಲ್ಲೊಂದಾಗಿರಬಾರದು) ಅಥವಾ ಮೇಲಿನ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ 
ತೇರ್ಗಡೆಯಾಗಿರುವ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಇದೇ ನಿಯಮಗಳಡಿಯಲ್ಲಿ ಈ ಹಿಂದೆ 
ನಡೆಸಲ್ಪಟ್ಟ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಅಭ್ಯರ್ಥಿಗಳು , ಕಡ್ಡಾಯ ಕನ್ನಡ ಭಾಷಾ 
ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದರಿಂದ ವಿನಾಯಿತಿ ಹೊಂದಿರುತ್ತಾರೆ ”. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮ , ೨೦೧೬ 


೪೬೭ 


ವಿಶೇಷ ಸೂಚನೆ:- ಎಸ್.ಎಸ್.ಎಲ್. ಸಿ. ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ತೃತೀಯ ಭಾಷೆಯನ್ನಾಗಿ ಅಭ್ಯಸಿಸಿದ್ದಲ್ಲಿ ಅಥವಾ ಇತರೆ ಕನ್ನಡ ಭಾಷಾ 
ಪರೀಕ್ಷೆಗಳಲ್ಲಿ / ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿದಂತಹ ಅಭ್ಯರ್ಥಿಗಳಿಗೆ ಈ ಮೇಲಿನ ವಿನಾಯಿತಿ ಪಡೆಯಲು ಅವಕಾಶ ಇರುವುದಿಲ್ಲ. 
ಆದುದರಿಂದ, ಇವರು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಲೇ ಬೇಕಿರುತ್ತದೆ. 

ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ಪಡೆಯಲು ಅರ್ಜಿಯ ನಿಗಧಿತ ಸ್ಥಳದಲ್ಲಿ ವಿವರಗಳನ್ನು ನೀಡತಕ್ಕದ್ದು. ಸರಿಯಾದ ಮಾಹಿತಿ 
ಒದಗಿಸದಿದ್ದಲ್ಲಿ ಮೇಲಿನ ವಿನಾಯಿತಿಗಳನ್ನು ಪಡೆಯಲು ಅರ್ಹತೆ ನೀಡುವುದಿಲ್ಲ ಹಾಗೂ ವಿನಾಯಿತಿ ಪಡೆಯಲು ತಪ್ಪಾಗಿ ಮಾಹಿತಿ ನೀಡಿದ ಅಭ್ಯರ್ಥಿಗಳಿಗೆ 
ಸಂದರ್ಶನದ ಮುನ್ನವೇ ಅನರ್ಹಗೊಳಿಸಲಾಗುವುದು. ಮುಂದುವರಿದು, ಅರ್ಜಿಯಲ್ಲಿ ಈ ಮಾಹಿತಿಯನ್ನು ತಪ್ಪಾಗಿ ನೀಡಿದ ನಂತರ ಇದನ್ನು 
ಸರಿಪಡಿಸಿಕೊಳ್ಳಲು ಅವಕಾಶ ನೀಡಲಾಗುವುದಿಲ್ಲ. ಆದುದರಿಂದ, ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವಾಗ ಎಲ್ಲಾ ವಿಷಯಗಳನ್ನು ಪರಿಶೀಲಿಸಿ, 
ಸರಿಯಾಗಿರುವ ಬಗ್ಗೆ ಖಚಿತಪಡಿಸಿಕೊಂಡ ನಂತರವೇ ಒಪ್ಪಿಗೆಯನ್ನು ನೀಡಬೇಕೆಂದು ಸೂಚಿಸಿದೆ. 
5 .2 ಕರ್ನಾಟಕ ನಾಗರೀಕ ಸೇವೆಗಳು (ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಹಾಗೂ ಆಯ್ಕೆ) ( ಸಾಮಾನ್ಯ) (ತಿದ್ದುಪಡಿ) ನಿಯಮಗಳು , 2015 
ರಂತೆ ಗ್ರೂಪ್ “ಸಿ ” ತಾಂತ್ರಿಕ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಶೇಕಡವಾರು ಅಂಕಗಳ ಮೇರೆಗೆ ಆಯ್ಕೆ ಮಾಡಲಾಗುವುದು. 
5.3 ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ: 


ಸ್ಪರ್ಧಾತ್ಮಕ ಪರೀಕ್ಷೆಯು ವಸ್ತು ನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿದ್ದು ಋಣಾತ್ಮಕ ಮೌಲ್ಯಮಾಪನವಿರುತ್ತದೆ. ಪ್ರತಿ ತಪ್ಪು ಉತ್ತರಕ್ಕೆ 0 . 25 
ಅಂಕಗಳನ್ನು ಕಳೆಯಲಾಗುವುದು . Competitive examination will be of Objective Multiple Choice type and there will 
be negative valuation . For every wrong answer 0 .25 marks will be deducted . 
ಪತ್ರಿಕೆ/ ವಿಷಯ 

ಅಂಕಗಳು / 

ಅವಧಿ / Duration 
Paper Subject 

Marks 

( ಗಂಟೆ/ Hours) 
ಸಾಮಾನ್ಯ ಪತ್ರಿಕೆ 

200 

1 1/ 2 
General Paper 
ನಿರ್ದಿಷ್ಟ ಪತ್ರಿಕೆ 

200 
Specific Paper 
ಸದರಿ ಹುದ್ದೆಗಳ ನೇಮಕಾತಿಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ ಲೈನ್ - ಒಎಂಆರ್ ಮಾದರಿ ( Offline- OMR type) ಅಥವಾ ಗಣಕ 
ಯಂತ್ರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ( Computer based recruitment test- CBRT) ಮುಖಾಂತರ ನಡೆಸಲಾಗುವುದು. ಈ ವಿಷಯದಲ್ಲಿ 
ಆಯೋಗದ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಗಣಕ ಯಂತ್ರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ( Computer based recruitment test- CBRT) 
ಪರೀಕ್ಷೆಯನ್ನು ನಡೆಸಲು ತೀರ್ಮಾನವಾದಲ್ಲಿ ಅಭ್ಯರ್ಥಿಗಳಿಗೆ ಈ ಸಂಬಂಧ ಸೂಚನೆಗಳನ್ನು ಹಾಗೂ ಅಣಕು ಪರೀಕ್ಷೆಯನ್ನು ( Mock test) ತೆಗೆದುಕೊಳ್ಳುವ 
ಬಗ್ಗೆ ಮಾಹಿತಿಯನ್ನು ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗುವುದು. 
ಸೂಚನೆ:- ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮಗಳ ವಿವರಗಳನ್ನು ಆಯೋಗದ ವೆಬ್‌ಸೈಟ್ 
* http ://kpsc.kar.nic.in/ syllabus ” ಲಿಂಕ್‌ನಲ್ಲಿ ಬಿತ್ತರಿಸಲಾಗಿದೆ ಹಾಗೂ ಈ ಅಧಿಸೂಚನೆಗೆ ಅನುಬಂಧಿಸಲಾಗಿದೆ. 
ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡರಲ್ಲೂ ಇರುತ್ತವೆ. ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆಗಳ ಭಾಷಾಂತರದಲ್ಲಿ 
ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡುವುದು ಹಾಗೂ ಇದೇ ಅಂತಿಮವಾಗಿರುತ್ತದೆ. 

ಟಿಪ್ಪಣಿ:- ಪ್ರಶ್ನೆ ಪತ್ರಿಕೆ ಬಗ್ಗೆ ಯಾವುದೇ ಬಗೆಯ ಆಕ್ಷೇಪಣೆ ಇದ್ದಲ್ಲಿ, ಪರೀಕ್ಷಾ ಕೇಂದ್ರವನ್ನು ಬಿಡುವ ಮೊದಲು ಪರೀಕ್ಷಾ ದಿನವೇ 

ಸಂಬಂಧಿತ ಮೇಲ್ವಿಚಾರಕರ ಮುಖಾಂತರ ಲಿಖಿತ ಮನವಿಯನ್ನು ಆಯೋಗಕ್ಕೆ ಸಲ್ಲಿಸಿ ಸ್ವೀಕೃತಿ ( Acknowledgement ) ಪಡೆಯಬೇಕು. 

ಪರೀಕ್ಷಾ ಕೇಂದ್ರ ಬಿಟ್ಟ ನಂತರ ಕಳುಹಿಸುವ ಯಾವುದೇ ಆಕ್ಷೇಪಣೆಯನ್ನು ಮಾನ್ಯ ಮಾಡಲಾಗುವುದಿಲ್ಲ. 
5.4 ಆಯ್ಕೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಶೇಕಡವಾರು ಅಂಕಗಳ ಜೇಷ್ಠತೆ ಮತ್ತು ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಮೇರೆಗೆ 
ಮಾಡಲಾಗುವುದು . 
ಸೂಚನೆ: ಅಭ್ಯರ್ಥಿಗಳು ಪರೀಕ್ಷೆಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು. 
6. ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ವಯೋಮಿತಿ: 
6.1 ಶೈಕ್ಷಣಿಕ ವಿದ್ಯಾರ್ಹತೆ:- ಅರ್ಜಿಗಳನ್ನು ಭರ್ತಿ ಮಾಡಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿಯಲ್ಲಿ ಆಯಾ ಹುದ್ದೆಗಳ ಮುಂದೆ 
ಸೂಚಿಸಿರುವ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು. 
6 . 2 ವಯೋಮಿತಿ:- ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಈ ಕೆಳಕಂಡ ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು ಹಾಗೂ ಗರಿಷ್ಟ 
ವಯೋಮಿತಿಯನ್ನು ಮೀರಿರಬಾರದು : 

18 ವರ್ಷ 
ಗರಿಷ್ಠ 
ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 

35 ವರ್ಷಗಳು 
ಪ್ರವರ್ಗ 2ಎ /2ಬಿ/3ಎ/ 3ಬಿ ಅಭ್ಯರ್ಥಿಗಳಿಗೆ 

38 ವರ್ಷಗಳು 
ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ/ ಪ್ರವರ್ಗ -1 ಅಭ್ಯರ್ಥಿಗಳಿಗೆ 

40 ವರ್ಷಗಳು 


ಕನಿಷ್ಠ 


೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೬ 

ಭಾಗ ೫ 
ಈ ಕೆಳಗಿನ ಸಂದರ್ಭಗಳಲ್ಲಿ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲಾಗುವುದು 
ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳು ಅಥವಾ 10 
ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ | ವರ್ಷಗಳ ಅವಧಿ ಅದರಲ್ಲಿ ಯಾವುದು 
ಅಧಿನಿಯಮದ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು ಕರ್ನಾಟಕ ಕಡಿಮೆಯೋ ಅಷ್ಟು ವರ್ಷಗಳು. 
ರಾಜ್ಯ ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ 
ಅಥವಾ ಹಿಂದೆ ಹೊಂದಿದ ಅಭ್ಯರ್ಥಿಗಳಿಗೆ, 
ಮಾಜಿ ಸೈನಿಕನಾಗಿದ್ದಲ್ಲಿ. 

ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ ಮೂರು 
ವರ್ಷಗಳನ್ನು ಸೇರಿಸಿದರೆ ಎಷ್ಟು 

ವರ್ಷಗಳಾಗುವುದೋ ಅಷ್ಟು ವರ್ಷಗಳು. 
ನ್ಯಾಷನಲ್ ಕ್ಯಾಡೆಟ್ ಕೋರ್‌ನಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿ | ಕ್ಯಾಡೆಟ್ ಪರಿವೀಕ್ಷಕನಾಗಿ ಸೇವೆ 
ಬಿಡುಗಡೆಯಾಗಿರುವ ವ್ಯಕ್ತಿಗಳಿಗೆ , 

ಸಲ್ಲಿಸಿದಷ್ಟು ವರ್ಷಗಳು . 
ರಾಜ್ಯ ಸರ್ಕಾರದಿಂದ ಪುರಸ್ಕೃತವಾದ ಗ್ರಾಮೀಣ ಔದ್ಯಮೀಕರಣ ಯೋಜನೆಯ ಮೇರೆಗೆ ಗ್ರಾಮ ಸಮೂಹ ಪರಿಶೀಲಕನಾಗಿ ಸೇವೆ 
ನೇಮಕಗೊಂಡ ಗ್ರಾಮ ಸಮೂಹ ಪರಿಶೀಲಕನಾಗಿ ಈಗ ಕೆಲಸ ಮಾಡುತ್ತಿದ್ದರೆ ಅಥವಾ | ಸಲ್ಲಿಸಿದಷ್ಟು ವರ್ಷಗಳು. 
ಹಿಂದೆ ಇದ್ದ ಅಭ್ಯರ್ಥಿಗಳಿಗೆ . 
ಅಂಗವಿಕಲ ಅಭ್ಯರ್ಥಿಗಳಿಗೆ, 

10 ವರ್ಷಗಳು . 


( ಈ ) 


( ಉ ) 


( ಊ ) ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಸೇವೆ ಸಲ್ಲಿಸಿರುವ ವರ್ಷಗಳು ಅಥವಾ 5 
ಹೊಂದಿದ್ದರೆ ಅಥವಾ ಹಿಂದೆ ಹೊಂದಿದ್ದ ಅಭ್ಯರ್ಥಿಗಳಿಗೆ, 

ವರ್ಷಗಳ ಅವಧಿ ಅದರಲ್ಲಿ ಯಾವುದು 

ಕಡಿಮೆಯೋ ಅಷ್ಟು ವರ್ಷಗಳು . 
( ಋ ) 

ವಿಧವೆಯಾಗಿದ್ದಲ್ಲಿ ( ಅಭ್ಯರ್ಥಿಯು ಸಕ್ಷಮ ಪ್ರಾಧಿಕಾರದಿಂದ ತಾನು ವಿಧವೆಯೆಂದು ಹಾಗೂ | 10 ವರ್ಷಗಳು. 
ಮರು ಮದುವೆಯಾಗಿರುವುದಿಲ್ಲವೆಂಬ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡು 
ಆಯೋಗವು ಸೂಚಿಸಿದಾಗ ಇದರ ಮೂಲ ಪ್ರತಿಯನ್ನು ಪರಿಶೀಲನೆಗೆ 

ಹಾಜರುಪಡಿಸಬೇಕು) 
( ಋು ) ಜೀತ ಕಾರ್ಮಿಕನಾಗಿದ್ದ ಪಕ್ಷದಲ್ಲಿ ಸದರಿ ಅಧಿನಿಯಮ ಅಥವಾ 1957ರ ಕರ್ನಾಟಕ ಜೀತ | 10 ವರ್ಷಗಳು . 

ಕಾರ್ಮಿಕ ಪದ್ಧತಿ (ರದ್ದಿಯಾತಿ) ಆದೇಶದ ಮೇರೆಗೆ ಜೀತ ಸಾಲವನ್ನು ಸಂದಾಯ 
ಮಾಡುವ ಹೊಣೆಯಿಂದ ಬಿಡುಗಡೆಯಾಗಿದ್ದಾನೆಂದು ಪ್ರಮಾಣ ಪತ್ರವನ್ನು ಜಿಲ್ಲಾ 
ಮ್ಯಾಜಿಸ್ಟ್ರೇಟ್‌ರಿಂದ ಪಡೆದಿಟ್ಟುಕೊಂಡು ಆಯೋಗವು ಸೂಚಿಸಿದಾಗ ಇದರ ಮೂಲ 

ಪ್ರತಿಯನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು. 
7. ಜಾತಿ / ಮೀಸಲಾತಿ ಪ್ರಮಾಣ ಪತ್ರಗಳು : 

ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿಸಿರುವ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು: 

ಅ) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು:- ನಮೂನೆ * ಡಿ 
ಆ) ಪ್ರವರ್ಗ -1 ಕ್ಕೆ ಸೇರಿದ ಅಭ್ಯರ್ಥಿಗಳು:- ನಮೂನೆ ಇ 
ಇ) ಪ್ರವರ್ಗ - 2ಎ , 2ಬಿ, 3ಎ ಮತ್ತು 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು: - ನಮೂನೆ ಎಫ್ 

ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಿತ 
ತಹಸೀಲ್ದಾರ್‌ರವರಿಂದ ಅಂದರೆ ತಹಶೀಲ್ದಾರ್‌ರವರ ಸಹಿ ಮತ್ತು ಮೊಹರು ಅಥವಾ ಬಾರ್ ಕೋಡ್, ಹಾಲೋಗ್ರಾಮ್ ಮತ್ತು ವಾಟರ್ ಮಾರ್ಕ್‌ನೊಂದಿಗೆ 
ಪಡೆದಿಟ್ಟುಕೊಂಡಿರತಕ್ಕದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ - 1ರ ಮೀಸಲಾತಿ ಪ್ರಮಾಣ ಪತ್ರಗಳು ರದ್ದಾಗುವವರೆಗೂ 
ಚಾಲ್ತಿಯಲ್ಲಿರುವುದರಿಂದ ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ನಿಗಧಿಪಡಿಸಿದ ನಮೂನೆಯಲ್ಲಿ ಪಡೆದಿಟ್ಟುಕೊಂಡಿರತಕ್ಕದ್ದು. 
ಹಿಂದುಳಿದ ವರ್ಗಗಳ ಪ್ರವರ್ಗ - 2ಎ , ಪ್ರವರ್ಗ -2ಬಿ, ಪ್ರವರ್ಗ -3ಎ ಮತ್ತು ಪ್ರವರ್ಗ -3ಬಿ ವರ್ಗದ ಮೀಸಲಾತಿ ಪ್ರಮಾಣ ಪತ್ರಗಳು 5 ವರ್ಷ 
ಚಾಲ್ತಿಯಲ್ಲಿರುತ್ತವೆ. ಅಭ್ಯರ್ಥಿಗಳು ಪಡೆದಿರುವ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕು. 
ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು 
ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು ಸಾಮಾನ್ಯ 
ಅರ್ಹತೆಯಡಿಯಲ್ಲಿ ಅರ್ಹರಾದಲ್ಲಿ ಮಾತ್ರ ಪರಿಗಣಿಸಲಾಗುವುದು . ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ. 
ಈ ನಮೂನೆಗಳನ್ನು ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮ , ೨೦೧೬ 


೪೬೯ 


kgo 


8. ಮಾಜಿ ಸೈನಿಕ 

ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್ 13 ಎಸ್ ಆರ್‌ಆರ್ 92 , ದಿನಾಂಕ 01 - 04 -1992 ಮತ್ತು ಅಧಿಸೂಚನೆ ಸಂಖ್ಯೆ ಡಿಪಿಎಆರ್ 28 
ಎಸ್‌ಆರ್‌ಆರ್ 95, ದಿನಾಂಕ 21 -10 -1995 ರನ್ವಯ ನೇರ ನೇಮಕಾತಿಗಳಲ್ಲಿ ಶೇಕಡ 10 ರಷ್ಟು ಹುದ್ದೆಗಳನ್ನು ಮಾಜಿ ಸೈನಿಕರಿಗೆ ಮೀಸಲಾತಿ ಕಲ್ಪಿಸಲಾಗಿದೆ. 
ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 ರಲ್ಲಿದ್ದಂತೆ ಮಾಜಿ ಸೈನಿಕರ ವಿವರಣೆ ಕೆಳಕಂಡಂತಿದೆ: 
(1) ಮಾಜಿ ಸೈನಿಕ ಎಂದರೆ ಕೇಂದ್ರ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ನೌಕಾದಳ ಮತ್ತು ವಾಯು ದಳದಲ್ಲಿ ಯಾವುದೇ ಶ್ರೇಣಿಯಲ್ಲಿ 

( ಯೋಧ ಅಥವಾ ಯೋಧನಲ್ಲದ) ಸೇವೆ ಸಲ್ಲಿಸಿದ ವ್ಯಕ್ತಿ ಆದರೆ ಡಿಫೆನ್ಸ್ ಸೆಕ್ಯೂರಿಟಿ ಕೋರ್, ಜನರಲ್ ರಿಸರ್ವ್ ಇಂಜಿನಿಯರಿಂಗ್ ಫೋರ್ಸ್, 

ಲೋಕ ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಸೇರ್ಪಡೆಯಾಗುವುದಿಲ್ಲ ಮತ್ತು 
(2) ಕೇಂದ್ರ ಸಶಸ್ತ್ರ ದಳಗಳಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ ಹೊಂದಿದ ವ್ಯಕ್ತಿಗಳ ಕುಟುಂಬದವರು 

(ಸಂದರ್ಭಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು ಮಲ ಮಕ್ಕಳು ) ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ 
ಅಂತಹವರುಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುವುದಿಲ್ಲ. 
ಅ) ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ 

ಅಥವಾ 
ಆ ) ವೈದ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಯಿಂದ ಬಿಡುಗಡೆಯಾದ ಅಥವಾ ವ್ಯಕ್ತಿಯ ಹಿಡಿತಕ್ಕೂ ಮೀರಿದ 

ಪರಿಸ್ಥಿತಿಗಳಿಂದ ಮತ್ತು ವೈದ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಅಂತಹ ಸೇವೆಯಿಂದ 
ಬಿಡುಗಡೆಯಾದವನು 

ಅಥವಾ 
ಇ) ಸ್ವಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ಹೊಂದಿದ ವ್ಯಕ್ತಿ 

ಅಥವಾ 
ಈ ) ತನ್ನ ಸ್ವಂತಕೋರಿಕೆ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ ತೆಗೆದುಹಾಕಿರುವ 

ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ , ನಿರ್ದಿಷ್ಟ ಅವಧಿಯನ್ನು ಪೂರೈಸಿದ 
ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ ವ್ಯಕ್ತಿ ಮತ್ತು ಪ್ರಾಂತೀಯ ಸೇವೆಯ 
ಈ ಕೆಳಗೆ ಹೆಸರಿಸಿದ ವರ್ಗದ ಸಿಬ್ಬಂದಿಯವರು: 

1) ನಿರಂತರ ಸೇವೆ ಸಲ್ಲಿಸಿದ ನಿವೃತ್ತಿ ಹೊಂದಿದ ಪಿಂಚಣಿದಾರರು. 
ii) ಮಿಲಿಟರಿ ಸೇವೆಯಿಂದಾಗಿ ಉಂಟಾದ ದೈಹಿಕ ಅಸಾಮರ್ಥ್ಯತೆ ಹೊಂದಿ ಬಿಡುಗಡೆಯಾದ ವ್ಯಕ್ತಿ. 

iii ) ಗ್ಯಾಲಂಟ್ರಿ ಪ್ರಶಸ್ತಿ ವಿಜೇತರು. 
ವಿವರಣೆ:- ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆಯಲ್ಲಿರುವ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ ವರ್ಗದಡಿ ಬರುವ ವ್ಯಕ್ತಿಗೆ 
ನಿರ್ದಿಷ್ಟ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್ ಉದ್ಯೋಗಕ್ಕೆ ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ 
ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ ನೀಡುವವರೆಗೆ ರಾಜ್ಯ ನಾಗರಿಕ 
ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. ಇಂತಹವರು ಅರ್ಜಿ ಸಲ್ಲಿಸುವ ಮುನ್ನ ಸೇನೆಯಿಂದ ನಿರಾಕ್ಷೇಪಣಾ ಪತ್ರ ಪಡೆದು ಸಲ್ಲಿಸಬೇಕು. 
ಸೇನೆಯಿಂದ ಬಿಡುಗಡೆಯಾದ ವ್ಯಕ್ತಿಗಳು ಅವರ ಬಿಡುಗಡೆ ಪ್ರಮಾಣ ಪತ್ರವನ್ನು / ಮಾಜಿ ಸೈನಿಕರ ಅವಲಂಬಿತರು ಮಾಜಿ ಸೈನಿಕರು ಸೇವೆಯಲ್ಲಿದ್ದಾಗ 
ಕೊಲ್ಲಲ್ಪಟ್ಟಿರುವ / ಶಾಶ್ವತವಾಗಿ ಅಂಗವಿಕಲರಾದ ಬಗ್ಗೆ ಪ್ರಮಾಣ ಪತ್ರವನ್ನು ಮೂಲ ದಾಖಲಾತಿ ಪರಿಶೀಲನೆಗೆ ತಪ್ಪದೆ ಹಾಜರುಪಡಿಸಬೇಕು. 
9. ಗ್ರಾಮೀಣ ಅಭ್ಯರ್ಥಿ : 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಸಂವ್ಯಶಾಇ 59 ಶಾಸನ 2000, ದಿನಾಂಕ 06 - 01 - 2001 ರನ್ವಯ ಗ್ರಾಮೀಣ ಮೀಸಲಾತಿಯಡಿ ಅರ್ಜಿ 
ಸಲ್ಲಿಸುವಂತಹ ಅಭ್ಯರ್ಥಿಗಳು ನಿಯಮಗಳ ರೀತ್ಯಾ 1 ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿ 
ಉತ್ತೀರ್ಣರಾದಲ್ಲಿ ಮಾತ್ರ ಈ ಮೀಸಲಾತಿಯನ್ನು ಪಡೆಯಲು ಅರ್ಹರು. ಗ್ರಾಮೀಣ ಅಭ್ಯರ್ಥಿಗಳಿಗೆಂದು ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ 
ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 08 ಸೆನೆನಿ 2001, ದಿನಾಂಕ 13 - 02 -2001 ರನ್ವಯ ನಮೂನೆ- 2ನ್ನು 
ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲುರುಜುವಿನೊಂದಿಗೆ ಹಾಗೂ ಈ ಪ್ರಮಾಣ ಪತ್ರವಲ್ಲದೇ 
ಮೇಲುಸ್ಥರಕ್ಕೆ ಸೇರಿಲ್ಲದಿರುವ ಬಗ್ಗೆ ನಮೂನೆ- 1ರಲ್ಲಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಂಬಂಧಿತ ತಹಶೀಲ್ದಾರ್‌ರವರಿಂದ ನಿಗಧಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. ಅಂತೆಯೇ ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ - 1, ಪ್ರವರ್ಗ - 2ಎ , 
2ಬಿ , 3ಎ , 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಗ್ರಾಮೀಣ ಮೀಸಲಾತಿಯ ಪ್ರಮಾಣ ಪತ್ರವನ್ನು ನಮೂನೆ- 2ರಲ್ಲಿ ನಿಗಧಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲು ರುಜುವಿನೊಂದಿಗೆ 
ಪಡೆದಿಟ್ಟುಕೊಂಡಿರತಕ್ಕದ್ದು. ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಚಾಲ್ತಿಯಲ್ಲಿರುವ 
ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಗ್ರಾಮೀಣ 
ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. ( ಅಭ್ಯರ್ಥಿಗಳ ನೇರ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅಂತಹವರು ಗ್ರಾಮೀಣ ಮೀಸಲಾತಿಗೆ 
ಸಹ ಅನರ್ಹರಾಗುತ್ತಾರೆ. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ) 


೪೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮ , ೨೦೧೬ 


ಭಾಗ ೫ 


10 ಕನ್ನಡ ಮಾಧ್ಯಮ ಅಭ್ಯರ್ಥಿ 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಿಆಸುಇ 71 ಸೆನೆನಿ 2001, ದಿನಾಂಕ 24 -10 - 2002 ರನ್ವಯ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆಂದು 
ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ 
ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಹಾಗೂ ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಇದೇ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು 
ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು . ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಕ. ಮಾ . ಅ. ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. ( ಈ ಪ್ರಮಾಣ ಪತ್ರದ 
ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ) 
11. ಅಂಗವಿಕಲ ಅಭ್ಯರ್ಥಿ 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 50 ಎಸ್‌ಆರ್‌ಆರ್ 2000 , ದಿನಾಂಕ 03 - 09 - 2005 ರಲ್ಲಿ ರಾಜ್ಯ ಸಿವಿಲ್ ಸೇವೆಗಳ ಸಮೂಹ- ಎ 
ಮತ್ತು ಬಿ ಗುಂಪಿನ ಹುದ್ದೆಗಳಿಗೆ ಶೇಕಡ 3 ರಷ್ಟು ಮತ್ತು ಸಮೂಹ ಸಿ ಗುಂಪಿನ ಹುದ್ದೆಗಳಿಗೆ ಶೇಕಡ 5 ರಷ್ಟು ಹುದ್ದೆಗಳನ್ನು ಅಂಗವಿಕಲರಿಗೆ ಮೀಸಲಾತಿ 
ಕಲ್ಪಿಸಿದ್ದು, ಇದರನ್ವಯ ಶೇಕಡ 40 ಕ್ಕಿಂತ ಕಡಿಮೆ ಇಲ್ಲದಂತಹ ಅಂಗವಿಕಲತೆಯುಳ್ಳ ಅಭ್ಯರ್ಥಿಗಳು ಮಾತ್ರ ಈ ಮೀಸಲಾತಿಯನ್ನು ಕೋರಲು ಅರ್ಹರು. 
ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಸಿಆಸುಇ 115 ಸೆನೆನಿ 2005 , ದಿನಾಂಕ 19 - 11 - 2005ರಲ್ಲಿ ನಿಗಧಿಪಡಿಸಿರುವ ನಮೂನೆಯಲ್ಲಿ ಅಂಗ 
ಸರ್ಕಾರದ ಆದೇಶ ಸಂಖ್ಯೆ: ಮಮಇ 65 ಪಿಹೆಚ್‌ಪಿ 2010, ದಿನಾಂಕ 18 - 02 - 2011ರಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಯ ವೈದ್ಯಕೀಯ 
ಪ್ರಾಧಿಕಾರ/ ತಾಲ್ಲೂಕು ಮಟ್ಟದ ವೈದ್ಯಕೀಯ ಪ್ರಾಧಿಕಾರ / ಜಿಲ್ಲಾ ಮಟ್ಟದ ವೈದ್ಯಕೀಯ ಪ್ರಾಧಿಕಾರ/ ಬೆಂಗಳೂರು ವೈದ್ಯಕೀಯ ಪ್ರಾಧಿಕಾರ ಇವರಿಂದ ಪ್ರಮಾಣ 
ಪತ್ರವನ್ನು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. ಮೂಲ ದಾಖಲಾತಿಗಳ ಪರಿಶೀಲನೆಗೆ ಅರ್ಹರಾದಾಗ ಈ ಪ್ರಮಾಣ 
ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಅಂಗವಿಕಲ ಮೀಸಲಾತಿಯನ್ನು 
ರದ್ದುಪಡಿಸಲಾಗುವುದು . ಇತರೆ ಯಾವುದೇ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಪಡೆಯಲಾಗಿರುವ ಪ್ರಮಾಣ ಪತ್ರಗಳನ್ನು / ಗುರುತಿನ ಚೀಟಿಯ 
ಪ್ರತಿಗಳನ್ನು ಪರಿಗಣಿಸಲು ಬರುವುದಿಲ್ಲ. ( ಈ ಪ್ರಮಾಣ ಪತ್ರದ ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ) 
12. ಯೋಜನೆಗಳಿಂದ ನಿರಾಶ್ರಿತ ಅಭ್ಯರ್ಥಿ (PDP) 

ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 23 ಸೆನೆನಿ 99 , ದಿನಾಂಕ 23 - 11 - 2000 ರನ್ವಯ ಯೋಜನೆಗಳಿಂದ ನಿರ್ವಸಿತರಾದ ( ಆದರೆ ಈ 
ನಿಯಮಗಳು ಜಾರಿಯಾಗುವ 20 ವರ್ಷಕ್ಕೆ ಮುನ್ನ ನಿರ್ವಸಿತರಾದ ಕುಟುಂಬ ಅಭ್ಯರ್ಥಿಗಳಿಗೆ ಈ ಮೀಸಲಾತಿ ಅನ್ವಯವಾಗುವುದಿಲ್ಲ) ಕುಟುಂಬದ 
ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಸಂಬಂಧಿತ ತಹಶೀಲ್ದಾರ್‌ರವರಿಂದ ನಿಗಧಿತ ನಮೂನೆಯಲ್ಲಿ ಪ್ರಮಾಣ 
ಪತ್ರವನ್ನು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು . ಸಂದರ್ಶನಕ್ಕೆ ಅರ್ಹರಾದಾಗ ಈ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು 
ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು . ( ಈ ಪ್ರಮಾಣ ಪತ್ರದ 
ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ) 
13. ಅನುಚ್ಛೇಧ 371 ( ಜೆ) ರಂತೆ ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಾತಿ 

ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ( ಅರ್ಹತಾ ಪ್ರಮಾಣ ಪತ್ರಗಳ ನೀಡಿಕೆ) 
ನಿಯಮಗಳು , 2013ಕ್ಕೆ ಸಂಬಂಧಿಸಿದಂತೆ ನೇರ ನೇಮಕಾತಿಯಲ್ಲಿ ಸ್ಥಳೀಯ ವ್ಯಕ್ತಿಯೆಂಬ ಮೀಸಲಾತಿಯನ್ನು ಕೋರುವ ಅನುಬಂಧ - ಎ ಯಲ್ಲಿರುವ 
ನಮೂನೆಯಲ್ಲಿಯೇ ಅರ್ಹತಾ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರವಾದ ಸಂಬಂಧಪಟ್ಟ ಉಪ ವಿಭಾಗದ ಸಹಾಯಕ ಆಯುಕ್ತರಿಂದ 
ಪಡೆದಿಟ್ಟುಕೊಳ್ಳತಕ್ಕದ್ದು . ಮೂಲ ದಾಖಲಾತಿಗಳ ಪರಿಶೀಲನಾ ಸಮಯದಲ್ಲಿ ಈ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ 
ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು ಸದರಿ ಮೀಸಲಾತಿಯಡಿ 
ಪರಿಗಣಿಸಲಾಗುವುದಿಲ್ಲ. ಈ ಪ್ರಮಾಣ ಪತ್ರದ ನಮೂನೆಯನ್ನು ಈ ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ. ಈ ನಮೂನೆಯನ್ನು ಹೊರತುಪಡಿಸಿ 
ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಅರ್ಹತಾ ಪ್ರಮಾಣ ಪತ್ರವನ್ನು ತಿರಸ್ಕರಿಸಲಾಗುವುದು. ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ಸೇರಿದ 
ಅಭ್ಯರ್ಥಿಗಳು ರಾಜ್ಯ ವೃಂದಕ್ಕೆ ಸೇರಿದ ಹುದ್ದೆಗಳಿಗೂ ಅರ್ಹತೆ ಇದ್ದಲ್ಲಿ ಪರಿಗಣಿಸಲಾಗುವುದು. ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳು 
ಸ್ಥಳೀಯ ವೃಂದ ಹಾಗೂ ಮಿಕ್ಕುಳಿದ ವೃಂದಗಳಲ್ಲಿ ಒಂದೇ ಹುದ್ದೆಯ ಆಯ್ಕೆಗೆ ಅರ್ಹತೆ ಹೊಂದಿದಲ್ಲಿ , ಯಾವ ವೃಂದದ ಆಯ್ಕೆ ಬಯಸುವರೆಂಬ 
ಮಾಹಿತಿಯನ್ನು ಅರ್ಜಿಯಲ್ಲಿ ನಮೂದಿಸತಕ್ಕದ್ದು . 
14 . ಸರ್ಕಾರಿ ಸೇವೆಯಲ್ಲಿರುವ ನೌಕರರಿಗೆ ಹೈದರಾಬಾದ್ - ಕರ್ನಾಟಕ ಮೀಸಲಾತಿ: 

ಸರ್ಕಾರಿ ಸೇವೆಯಲ್ಲಿರುವ ನೌಕರರು ದಿನಾಂಕ 29 - 01- 2014 ರಂದು ಹೊರಡಿಸಲಾದ ಅಧಿಸೂಚನೆ - 1 ಸಂಖ್ಯೆ ಡಿಪಿಎಆರ್ 43 ಹೆಚ್‌ಕೆಸಿ 
2013 ರಲ್ಲಿನ ಅನುಬಂಧ - ಎ ನಲ್ಲಿ ಇರುವಂತೆ ತಮ್ಮ ಸೇವಾ ಪುಸ್ತಕದಲ್ಲಿ ದಿನಾಂಕ 01- 01- 2013 ಕ್ಕಿಂತ ಮುಂಚಿನ ನಮೂದಿನಲ್ಲಿ ಅವರ ಸ್ವಂತ ಊರು 
ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತೆ ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಜಿಲ್ಲೆಗಳಾದ ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ 
ಮತ್ತು ಯಾದಗಿರಿ ಕಂದಾಯ ಜಿಲ್ಲೆಯ ಅಡಿಯಲ್ಲಿ ಬರುವಂತಹ ಪ್ರದೇಶದ ನಮೂದು ಇದ್ದ ಪಕ್ಷದಲ್ಲಿ, ಅಂತಹ ಅಭ್ಯರ್ಥಿಗಳು ಕಛೇರಿ ಮುಖ್ಯಸ್ಥರಿಂದ 
ದಿ : 29 - 01 -2014ರ ಅಧಿಸೂಚನೆ -1 ರಲ್ಲಿನ ನಿಯಮ 5( 2) ರಲ್ಲಿ ನೀಡಲಾದ ಸ್ವಗ್ರಾಮ ಪ್ರಮಾಣ ಪತ್ರವನ್ನು ಆಧರಿಸಿ ಅಂತಹವರ ಅರ್ಜಿಯನ್ನು ಸ್ಥಳೀಯ 
ವೃಂದದಲ್ಲಿ ಲಭ್ಯವಿರುವ ಹುದ್ದೆಗೆದುರಾಗಿ ಪರಿಗಣಿಸಲಾಗುವುದು. ಈ ಪ್ರಮಾಣ ಪತ್ರದ ನಮೂನೆಯನ್ನು ಅನುಃ 
ಕೊನೆಯಲ್ಲಿ ತೋರಿಸಲಾಗಿದೆ. ಈ ನಮೂನೆಯನ್ನು ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಪ್ರಮಾಣ ಪತ್ರವನ್ನು 
ತಿರಸ್ಕರಿಸಲಾಗುವುದು. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೬ 


೪೭೧ 


15 ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ/ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬೆಂಗಳೂರು/ ಮೈಸೂರು/ ಬೆಳಗಾವಿ/ ಕಲಬುರಗಿ/ ಶಿವಮೊಗ್ಗ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ 
ಆಯೋಗವು ನಿಗಧಿಪಡಿಸಿರುವ ಇತರೆ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು. ಅಭ್ಯರ್ಥಿಗಳು ಅರ್ಜಿ ನಮೂನೆಯಲ್ಲಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆ 
ತೆಗೆದುಕೊಳ್ಳಲು ಇಚ್ಛಿಸುವ ಪರೀಕ್ಷಾ ಕೇಂದ್ರವನ್ನು ನಮೂದಿಸತಕ್ಕದ್ದು. ಪರೀಕ್ಷಾ ಕೇಂದ್ರವನ್ನು ನಿಗಧಿಪಡಿಸುವುದು ಆಯೋಗದ ಅಂತಿಮ ತೀರ್ಮಾನವಾಗಿರುತ್ತದೆ. 

ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ/ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಾತ್ತೂರ್ವಿಕವಾಗಿ 2016ನೇ ಮೇ /ಜೂನ್ ತಿಂಗಳಿನಲ್ಲಿ ನಡೆಸಲಾಗುವುದು. ಪರೀಕ್ಷಾ 
ವೇಳಾಪಟ್ಟಿಯನ್ನು ಆಯೋಗದ ಅಂತರ್ಜಾಲ "http ://kpsc. kar.nic in /timetable ” ನಲ್ಲಿ ಮುಂದೆ ಪ್ರಕಟಿಸಲಾಗುವುದು. 

ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಆಯೋಗದ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್ ಮಾಡಿಕೊಳ್ಳಲು ಪತ್ರಿಕೆಗಳಲ್ಲಿ ಪ್ರಕಟಣೆಯ ಮೂಲಕ 
ತಿಳಿಸಲಾಗುವುದು ಹಾಗೂ ಈ ಬಗ್ಗೆ ಮಾಹಿತಿಯನ್ನು ಆಯೋಗದ ವೆಬ್‌ಸೈಟ್‌ನಲ್ಲಿಯೂ ಬಿತ್ತರಿಸಲಾಗುವುದು. ಇದಲ್ಲದೆ ಇ -ಮೇಲ್ ಮೂಲಕ ಸಂದೇಶ 
ನೀಡಲಾಗುವುದು . ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನು ಡೌನ್‌ಲೋಡ್ ಮಾಡಿಕೊಂಡು ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕು. ಪ್ರವೇಶ ಪತ್ರ 
ಇಲ್ಲದಂತಹ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸಲು ಅನುಮತಿಸಲಾಗುವುದಿಲ್ಲ. 
ಆಯಾ ಹುದ್ದೆಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಯ ದಿನಾಂಕ ನಿಗಧಿಪಡಿಸಿದಾಗ ಅರ್ಹತಾ ಪಟ್ಟಿಯನ್ನು ಆಯೋಗದ ಅಂತರ್ಜಾಲದಲ್ಲಿ 

ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟಣೆ ಹಾಗೂ ಟಿಪ್ಪಣಿ ಮೂಲಕ ಮಾಹಿತಿ ನೀಡಲಾಗುವುದು. ಇದಲ್ಲದೆ ಇ - ಮೇಲ್ ಮೂಲಕ ಸಂದೇಶ 
ನೀಡಲಾಗುವುದು. ಅರ್ಹ ಅಭ್ಯರ್ಥಿಗಳು ಸೂಚನಾ ಪತ್ರಗಳನ್ನು ಆಯೋಗದ ವೆಬ್‌ಸೈಟ್‌ನಿಂದ ಡೌನ್‌ಲೋಡ್ ಮಾಡಿಕೊಂಡು ನಿಗಧಿತ ದಿನಾಂಕ / ಸಮಯಕ್ಕೆ 
ಮೂಲ ದಾಖಲಾತಿಗಳೊಂದಿಗೆ ಆಯೋಗದ ಕಛೇರಿಗೆ ಹಾಜರಾಗತಕ್ಕದ್ದು. 
16. ಆಯೋಗದೊಡನೆ ಪತ್ರ ವ್ಯವಹಾರ: 

ಆಯೋಗವು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸುವುದಿಲ್ಲ . ಆದುದರಿಂದ, ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವಾಗ 
ಜಾಗರೂಕತೆಯಿಂದ ಭರ್ತಿ ಮಾಡತಕ್ಕದ್ದು. 

ವಿಳಾಸ ಬದಲಾವಣೆ ಇದ್ದಲ್ಲಿ ಮಾತ್ರ ಅಭ್ಯರ್ಥಿಗಳು ಲಿಖಿತ ಮನವಿಯ ಮೂಲಕ ಆಯೋಗದ ಗಮನಕ್ಕೆ ತರತಕ್ಕದ್ದು. ಈ ವಿಳಾಸ 
ಬದಲಾವಣೆಯನ್ನು ಪರಿಗಣಿಸಲು ಆಯೋಗವು ಪ್ರಯತ್ನಿಸುವುದು. ಆದಾಗ್ಯೂ ಈ ವಿಚಾರದಲ್ಲಿ ಆಯೋಗವು ಯಾವುದೇ ಜವಾಬ್ದಾರಿಯನ್ನು 
ವಹಿಸಿಕೊಳ್ಳುವುದಿಲ್ಲ. ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದ್ದು. ಅಭ್ಯರ್ಥಿಗಳು ಆಯೋಗದೊಡನೆ ಸಂಪರ್ಕಿಸಲೇಬೇಕಾದ ಸಂದರ್ಭದಲ್ಲಿ ತಮ್ಮ 
ಮನವಿಯಲ್ಲಿ ಈ ಕೆಳಕಂಡ ಮಾಹಿತಿಗಳು ಒಳಗೊಂಡಿರಬೇಕು 

( ) ಹುದ್ದೆಯ / ವಿಷಯದ ಹೆಸರು 
(ii) ಅಭ್ಯರ್ಥಿಯ ಪೂರ್ಣ ಹೆಸರು ( ಬಿಡಿ ಅಕ್ಷರಗಳಲ್ಲಿ) 

(ii ) ಅರ್ಜಿಯಲ್ಲಿ ನಮೂದಿಸಿರುವ ಅಂಚೆ ವಿಳಾಸ 
17 . ಪ್ರಾಮುಖ್ಯವಾದ ಸೂಚನೆಗಳು: 

ಅಭ್ಯರ್ಥಿಯ ಇತ್ತೀಚಿನ ಪಾಸ್‌ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಒಂದು ಹಾಳೆಯ ಮೇಲಿಟ್ಟು ಅದರ ಕೆಳಗೆ ಕಪ್ಪು ಶಾಹಿಯ ಸ್ಕೆಚ್ / ಮಾರ್ಕರ್ 
ಪೆನ್‌ಲ್ಲಿ ಸಹಿಯನ್ನು ಸ್ಕ್ಯಾನ್ ಮಾಡಿ ಅರ್ಜಿಗೆ UPLOAD ಮಾಡಬೇಕು. ಭಾವಚಿತ್ರ ಹಾಗೂ ಸಹಿಯನ್ನು UPLOAD ಮಾಡದ ಅರ್ಜಿಗಳು 
ತಿರಸ್ಕೃತಗೊಳ್ಳುತ್ತವೆ. ಈ ಕೆಳಕಂಡ ಪ್ರಮಾಣ ಪತ್ರಗಳನ್ನು ನಿಗಧಿತ ನಮೂನೆಯಲ್ಲಿ ON LINE ಮೂಲಕ ಅರ್ಜಿ ಭರ್ತಿ ಮಾಡಲು ನಿಗಧಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಂದ ಪಡೆದು ಅರ್ಜಿಯೊಂದಿಗೆ UPLOAD ಮಾಡಬೇಕು ಹಾಗೂ ಸಂದರ್ಶನಕ್ಕೆ ಮೂಲ ದಾಖಲಾತಿಯ 
ಪರಿಶೀಲನೆಗೆ ಅರ್ಹರಾದಾಗ ಆ ಸಮಯದಲ್ಲಿ ಅದೇ ಮೀಸಲಾತಿ ಪ್ರಮಾಣ ಪತ್ರದ ಹಾಗೂ ಇತರೇ ಪ್ರಮಾಣ ಪತ್ರಗಳ ಮೂಲ ಪ್ರತಿಯನ್ನು 
ಪರಿಶೀಲನೆಗೆ ಹಾಜರುಪಡಿಸಬೇಕು. ಹೈದ್ರಾಬಾದ್ - ಕರ್ನಾಟಕ ಮೀಸಲಾತಿಗೆ ಸಂಬಂಧಿಸಿದ ಪ್ರಮಾಣ ಪತ್ರಗಳನ್ನು ಹೊರತು ಪಡಿಸಿ ಇತರೆ ಮೀಸಲಾತಿ 
ಪ್ರಮಾಣ ಪತ್ರಗಳನ್ನು ಅರ್ಜಿ ಭರ್ತಿ ಮಾಡಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು, ನಂತರ ಪಡೆದ ಯಾವುದೇ ಪ್ರಮಾಣ 
ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೆಯೇ ಯಾವುದೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಗಧಿಪಡಿಸಿರುವ ನಮೂನೆಗಳಲ್ಲಿರದಿದ್ದಲ್ಲಿ ಮತ್ತು ತಪ್ಪಿದ್ದಲ್ಲಿ 
ಸದರಿ ಮೀಸಲಾತಿಯನ್ನು ತಿರಸ್ಕರಿಸಲಾಗುವುದು/ ಅಭ್ಯರ್ಥಿತ್ವವನ್ನು ಅನರ್ಹಗೊಳಿಸಲಾಗುವುದು. 
1) ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದ ಆಯಾ ಹುದ್ದೆಗಳಿಗೆ ನಿಗಧಿಪಡಿಸಲಾದ ವಿದ್ಯಾರ್ಹತೆಯ ಎಲ್ಲಾ ವರ್ಷಗಳ / 

ಸೆಮಿಸ್ಟರ್‌ಗಳ ಅಂಕಪಟ್ಟಿಗಳು ಅಥವಾ ಘಟಿಕೋತ್ಸವದ ಪ್ರಮಾಣ ಪತ್ರ (ಪಿಡಿಸಿ. 

ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್.ಎಸ್. ಎಲ್. ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ /ಶಾಲೆಯ ವರ್ಗಾವಣೆ ಪ್ರಮಾಣ 
- ಪತ್ರ / ಜನನ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉದ್ದತ ಭಾಗ. 

ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಪ್ರಮಾಣ ಪತ್ರ ಮತ್ತು ಪಿಂಚಣಿ /ಗ್ರಾಚ್ಯುಟಿ ಪಡೆಯುತ್ತಿರುವ ಪ್ರಮಾಣ ಪತ್ರ/ ಮಾಜಿ ಸೈನಿಕ 
ಅವಲಂಬಿತರಾಗಿದ್ದಲ್ಲಿ, ಮಾಜಿ ಸೈನಿಕರು ಸೇವೆಯಲ್ಲಿರುವಾಗ ಮೃತಪಟ್ಟಿದ್ದಲ್ಲಿ ಅಥವಾ ಖಾಯಂ ಆಗಿ ಗಾಯಗೊಂಡಿರುವ ಪ್ರಮಾಣ ಪತ್ರ. 

( ಮಾಜಿ ಸೈನಿಕ ಮೀಸಲಾತಿ ಕೋರಿದ್ದಲ್ಲಿ) 
4) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಪ್ರವರ್ಗ -2ಎ, ಪ್ರವರ್ಗ -2ಬಿ, ಪ್ರವರ್ಗ -3ಎ ಮತ್ತು ಪ್ರವರ್ಗ- 3ಬಿ ಮೀಸಲಾತಿ ಪ್ರಮಾಣ 

ಪತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳಲ್ಲಿ. ( ಮೀಸಲಾತಿ ಕೋರಿದ್ದಲ್ಲಿ) 
ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ-1 ಮತ್ತು 2ರಲ್ಲಿ ಗ್ರಾಮೀಣ ಮೀಸಲಾತಿ ಕೋರಿದ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು 
( ಗ್ರಾಮೀಣ ಮೀಸಲಾತಿ ಕೋರಿದ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ/ ಪ್ರವರ್ಗ -1/ ಪ್ರವರ್ಗ -2ಎ/ ಪ್ರವರ್ಗ -2ಬಿ/ ಪ್ರವರ್ಗ - 3ಎ/ ಪ್ರವರ್ಗ -3ಬಿ 

ಅಭ್ಯರ್ಥಿಗಳು ನಮೂನೆ- 2 ರಲ್ಲಿ ಮಾತ್ರ.) 
6) ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ ( ಮೀಸಲಾತಿ ಕೋರಿದ್ದಲ್ಲಿ) 


೪೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮ , ೨೦೧೬ 


ಭಾಗ ೫ 


( ಗ್ರಾಮೀಣ ಮೀಸಲಾತಿ ಮತ್ತು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರಗಳ ಕೊನೆಯ ಒಂದು ಪ್ರಮಾಣ ಪತ್ರವನ್ನು UPLOAD ಮಾಡಬೇಕು. ಆದರೆ, 
ದಾಖಲೆಗಳ ಪರಿಶೀಲನಾ ಸಮಯದಲ್ಲಿ ಎಲ್ಲಾ ವರ್ಷಗಳ ಮೂಲ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸಬೇಕು) 
7) ಅಂಗವಿಕಲ ಮೀಸಲಾತಿ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ) 
8) ಸೇವಾನುಭವ ಪ್ರಮಾಣ ಪತ್ರಗಳು, ( ನಿಗಧಿಪಡಿಸಿದ್ದಲ್ಲಿ) 
9 ) ಹೈದರಾಬಾದ್-ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳ ಮೀಸಲಾತಿಗೆ ಸಂಬಂಧಿಸಿದ ಅರ್ಹತಾ ಪ್ರಮಾಣ ಪತ್ರ, ( ಮೀಸಲಾತಿ ಕೋರಿದ್ದಲ್ಲಿ - ಪ್ರಮಾಣ 
ಈ ಪತ್ರವನ್ನು UPLOAD ಮಾಡದೇ ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಸಲ್ಲಿಸಿದ್ದರೂ ಪರಿಗಣಿಸಲಾಗುವುದು.) 

10) ಸ್ವಗ್ರಾಮ ಪ್ರಮಾಣ ಪತ್ರ, ( ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಕೋರಿದ್ದಲ್ಲಿ) 
18 . ವಿಶೇಷ ಸೂಚನೆಗಳು: 

ON LINE ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲಾ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಅದರ 
ಒಂದು ಪ್ರತಿಯನ್ನು ಡೌನ್‌ಲೋಡ್ ಮಾಡಿಕೊಂಡು ಮತ್ತು ಶುಲ್ಕ ಪಾವತಿಯ ಚಲನ್ ಅನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ 

ಭದ್ರವಾಗಿ ತೆಗೆದಿಟ್ಟುಕೊಂಡಿರತಕ್ಕದ್ದು. 
(2) ಈಗಾಗಲೇ ಸೇವೆಯಲ್ಲಿರುವ/ ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ಅವರುಗಳ ನೇಮಕಾತಿ ಪ್ರಾಧಿಕಾರಿಗಳಿಂದ ನಿಗಧಿತ ನಮೂನೆಯಲ್ಲಿ 

ಅನುಮತಿಯನ್ನು/ ಸೇವಾ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಸೇವಾ ವಿವರಗಳನ್ನು ಅರ್ಜಿಯಲ್ಲಿ ನಮೂದಿಸಿ 
UPLOAD ಮಾಡಬೇಕು. ಮೂಲ ದಾಖಲಾತಿಯ ಪರಿಶೀಲನೆಯ ಸಮಯದಲ್ಲಿ ಮೂಲ ನಿರಾಕ್ಷೇಪಣೆ/ ಸೇವಾ ಪ್ರಮಾಣ ಪತ್ರವನ್ನು 
ಹಾಜರುಪಡಿಸತಕ್ಕದ್ದು ತಪ್ಪಿದ್ದಲ್ಲಿ ಅನರ್ಹಗೊಳಿಸಲಾಗುವುದು . 
ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆಯ ಕೆಲಸದ ದಿನವು 

ಕೊನೆಯ ದಿನಾಂಕವಾಗುವುದು. 
19. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳು: 
ಕೇಂದ್ರ ಕಛೇರಿಯ ಮಾಹಿತಿ ಕೇಂದ್ರ 

: 080 - 30574957 / 080 - 30574901 
ಪ್ರಾಂತೀಯ ಕಛೇರಿ, ಮೈಸೂರು 

: 0821 - 2545956 
ಪ್ರಾಂತೀಯ ಕಛೇರಿ, ಬೆಳಗಾವಿ 

: 0831 - 2475345 
ಪ್ರಾಂತೀಯ ಕಛೇರಿ, ಕಲಬುರಗಿ 

: 08472 - 227944 
ಪ್ರಾಂತೀಯ ಕಛೇರಿ, ಶಿವಮೊಗ್ಗ 

: 08182 - 228099 
20. ದುರ್ನಡತೆ:- ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು 
ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ 

ಗಿ ನಡೆಸಲಾದ ಪರೀಕ್ಷೆಯಲ್ಲಿ / ಸಂದರ್ಶನದಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಅನುಸರಿಸಲು 
ಪ್ರಯತ್ನಿಸಿರುವನೆಂದು ಅಥವಾ ಅವರ ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು 
ಅವಲಂಬಿಸಿರುವನೆಂದು, ಕಂಡುಬಂದಲ್ಲಿ, ಅವನು/ಅವಳು ಸ್ವತ: ಕ್ರಿಮಿನಲ್ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ; ಹುದ್ದೆಯ 
ಸಂದರ್ಶನದಿಂದ/ ಆಯ್ಕೆಯಿಂದ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 

ಮನೋಜ್ ಕುಮಾರ್ ಮೀನಾ, ಭಾ . ಆ . ಸೇ . 

ಕಾರ್ಯದರ್ಶಿ , 

ಕರ್ನಾಟಕ ಲೋಕಸೇವಾ ಆಯೋಗ. 
ಪ. ಜಾ / ಪ. ಪಂ ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಡಿ 

(ನಿಯಮ 3ಎ ( 2) ( 3) ನೋಡಿ) 
ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ ( ಪ. ಜಾ / ಪ. ಪಂ ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ 

ಪ್ರಮಾಣ ಪತ್ರ 
...... ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * ........... 

..... ... ಜಿಲ್ಲೆಯ / ವಿಭಾಗದ 
.............. ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶ್ರೀಮತಿ 

............. ಎಂಬುವವರ ಮಗ | ಮಗಳಾದ 
ಶ್ರೀ | ಶ್ರೀಮತಿ ............. ....... ಇವರು ಅನುಸೂಚಿತ ಜಾತಿ/ ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ ಜಾತಿ/ ಬುಡಕಟ್ಟಿಗೆ * 
ಸೇರಿರುತ್ತಾರೆಂದು ಪ್ರಮಾಣಿಕರಿಸಿದೆ. 

ಸಂವಿಧಾನ ( ಅನುಸೂಚಿತ ಜಾತಿಗಳು) ಆದೇಶ, 1950 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು ) ಆದೇಶ, 1950 
ಸಂವಿಧಾನ ( ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು ) ಆದೇಶ, 1950 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೬ 

೪೭೩ 
• ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1951 
( ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ ( ಮಾರ್ಪಾಡು) ಆದೇಶ 1956, ಮುಂಬಯಿ ತಾಜ್ಯ ಪುನರ್ ರಚನಾ ಅಧಿನಿಯಮ, 1960, 
ಪಂಜಾಬ್ ರಾಜ್ಯ ಪುನರ್ ರಚನಾ ಅಧಿನಿಯಮ , 1966, ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ , 1970 ಮತ್ತು ಈಶಾನ್ಯ ಪ್ರದೇಶಗಳ ( ಪುನರ್ ರಚನಾ 
ಅಧಿನಿಯಮ , 1971ರ ಮೂಲ ತಿದ್ದುಪಡಿಯಾದಂತೆ) 

ಸಂವಿಧಾನ 
ಸಂವಿಧಾನ ( ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ (ತಿದ್ದುಪಡಿ) ಅಧಿನಿಯಮ, 1976ರ ಮೂಲಕ ತಿದ್ದುಪಡಿಯಾದಂತೆ ಸಂವಿಧಾನ 
( ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959. 
ಸಂವಿಧಾನ ( ದಾದರ್‌ ಮತ್ತು ನಾಗರಹವೇಲಿ) ಅನುಸೂಚಿತ ಜಾತಿಗಳ ಆದೇಶ 1962 
ಸಂವಿಧಾನ ( ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳ) (ಉತ್ತರ ಪ್ರದೇಶ) ಆದೇಶ, 1967 
ಸಂವಿಧಾನ (ಗೋವಾ, ದಮನ್ ಮತ್ತು ದೀವ್) ಅನುಸೂಚಿತ ಜಾತಿ/ ಬುಡಕಟ್ಟುಗಳ ಆದೇಶ 1988 

ಸಂವಿಧಾನ ( ನಾಗಾಲ್ಯಾಂಡ್ ) ಅನುಸೂಚಿತ ಬುಡಕಟ್ಟುಗಳ ಆದೇಶ 
2. ಶ್ರೀ /ಶ್ರೀಮತಿ/ಕುಮಾರಿ 

ಮತ್ತು / ಅಥವಾ ಅವನ / ಅವಳ ಕುಟುಂಬವು 

...........ರಾಜ್ಯ / ಕೇಂದ್ರಾಡಳಿತ ಪ್ರದೇಶದ 
/ ವಿಭಾಗದ ..... ...........…........ಗ್ರಾಮ / ಪಟ್ಟಣದ ಸಾಮಾನ್ಯ ನಿವಾಸಿ ( ಗಳು) 


..... 


.. ....... 


••••••••••• 


ಸಹಿ ......." 


ತಹಶೀಲ್ದಾರ್‌. 

ಪದನಾಮ 
ದಿನಾಂಕ: 

ಕಛೇರಿಯ ಮೊಹರಿನೊಂದಿಗೆ 
ರಾಜ್ಯ / ಕೇಂದ್ರಾಡಳಿತ ಪ್ರದೇಶ * 

* ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 
ಸೂಚನೆ: ಇಲ್ಲಿ ಉಪಯೋಗಿಸಿದ ಸಾಮಾನ್ಯ ನಿವಾಸಿಗಳು ಎಂಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ, 1950ರ 20ನೇ ಪ್ರಕರಣದಲ್ಲಿರುವ 
ಅರ್ಥವನ್ನೇ ಹೊಂದಿರುತ್ತದೆ. 

ಭಾರತ ಸರ್ಕಾರದ ಪತ್ರ ಸಂಖ್ಯೆ: ಬಿಸಿ 12028/2/76 -ಎಸ್‌ಸಿಟಿ-1 ಗೃಹ ಮಂತ್ರಾಲಯ ಅನುಸಾರವಾಗಿ, ಅಂಥ ಪ್ರಮಾಣ ಪತ್ರಗಳನ್ನು ನೀಡಲು 
ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ ( ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ) ಪತ್ರ ಸಂಖ್ಯೆ:13- 2 - 74 ಇಎಸ್‌ಟಿ ( ಎಸ್‌ಸಿಟಿ) 

975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು ಹೊರಡಿಸಿದ ಸಮಯದಲ್ಲಿ 
ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ ಸೇರಿದವರೊಬ್ಬರಾಗಿರತಕ್ಕದ್ದು. ಅದೇ ರೀತಿಯಲ್ಲಿ ಒಂದು 
ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ 
ಪ್ರಾಧಿಕಾರಿಯಾಗುವುದಿಲ್ಲ. 

( ಪ್ರವರ್ಗ -1 ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - 8 

(ನಿಯಮ 3ಎ (2) (3) ನೋಡಿ) 
ಹಿಂದುಳಿದ ವರ್ಗಗಳಿಗೆ ( ಪ್ರವರ್ಗ -1) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರ 


••••••••• 


ಶ್ರೀ / ಶ್ರೀಮತಿ | 
ಶ್ರೀ | ಶ್ರೀಮತಿ 


ಗ್ರಾಮ / ಪಟ್ಟಣದ / ನಗರ ನಿವಾಸಿಯಾದ 
....... ಇವರ ಮಗ | ಮಗಳು / ಪತ್ನಿ / ಪತಿಯಾದ 
... ............ ಇವರು ಹಿಂದುಳಿದ ವರ್ಗಗಳ ( ಪ್ರವರ್ಗ ) 
............ಉಪಜಾತಿಗೆ ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 


............ ಜಾತಿಯ ............. 


ದಿನಾಂಕ : 


ತಹಶೀಲ್ದಾರ್ 

.......ತಾಲ್ಲೂಕು 
ಕಛೇರಿಯ ಮೊಹರು 


.. . . . . . . . . 


೪೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೬ 

ಭಾಗ ೫ 
( ಪ್ರವರ್ಗ - 2ಎ, 2ಬಿ , 3ಎ, 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಎಫ್ 

(ನಿಯಮ 3ಎ (2 ) (3) ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ (2ಎ , 2ಬಿ, 3ಎ , 3ಬಿ) ಸೇರಿದ ಅಭ್ಯರ್ಥಿಗೆ ನೀಡುವ ಆದಾಯ ಮತ್ತು 

ಜಾತಿ ಪ್ರಮಾಣ ಪತ್ರ 
....... ರಲ್ಲಿ ವಾಸವಾಗಿರುವ ಶ್ರೀ / ಶ್ರೀಮತಿ... 

ಇವರ ಮಗ. 
/ ಮಗಳು / ಪತಿ / ಪತ್ನಿಯಾದ ಶ್ರೀ / ಶ್ರೀಮತಿ | ಕುಮಾರಿ ..... 

...ಇವರು ಮತ್ತು ಆತನ / ಅವಳ ತಂದೆ / ತಾಯಿ / ಪೋಷಕರು / 
ಪತ್ನಿ / ಪತಿಯು, ಸರ್ಕಾರಿ ಆದೇಶಗಳ ಸಂಖ್ಯೆ:ಎಸ್‌ಡಬ್ಲೂಡಿ 225 ಬಿಸಿಎ 2000, ದಿನಾಂಕ : 30.03 .2002 ರಲ್ಲಿ ನಿರ್ದಿಷ್ಟಪಡಿಸಿದ ಮೇಲುಸ್ತರದ 
(ಕ್ರೀಮಿಲೇಯರ್‌) ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು; 

ಅಭ್ಯರ್ಥಿಯಾಗಲಿ ಅಥವಾ ಆತನ / ಆಕೆಯ ತಂದೆ ತಾಯಿ / ಪೋಷಕರಾಗಲಿ | ಪತ್ನಿ / ಪತಿಯಾಗಲಿ, ಸರ್ಕಾರದ ಸೇವೆಯಲ್ಲಿ 1 ನೇ 
ದರ್ಜೆಯ ಅಥವಾ 2ನೇ ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು; 

ಅಥವಾ 
ಸಾರ್ವಜನಿಕ ವಲಯ ಉದ್ಯಮಯಲ್ಲಿ ತತ್ಸಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ ; 

ಅಥವಾ 
ಖಾಸಗಿ ನಿಯೋಜಕರ ಕೈಕೆಳಗೆ, 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ (ವೇತನ ಶ್ರೇಣಿ 11400 - 21600/ - ಪ್ರಾರಂಭಿಕ ಹಂತ) ಕಡಿಮೆಯಲ್ಲದ 
ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು; 


ಅಥವಾ 


ಆತನ / ಆಕೆಯ ತಂದೆ ತಾಯಿ / ಪೋಷಕರು / ಪತ್ನಿ / ಪತಿಯ ಆದಾಯವು 6 ಲಕ್ಷ ರೂಪಾಯಿಗಳಿಗಿಂತ ಮೀರುವುದಿಲ್ಲವೆಂದು ( ಸರ್ಕಾರದ 
ಆದೇಶ ಸಂಖ್ಯೆ: ಹಿಂವಕ 148 ಬಿಸಿಎ 2015 ಬೆಂಗಳೂರು, ದಿ: 04 -06 - 2015); 

ಅಥವಾ 
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರಲ್ಲಿ ನಿಗಧಿಪಡಿಸಿರುವಂತೆ ಆತನ / ಆಕೆಯ ತಂದೆ ತಾಯಿ / ಪೋಷಕರು | ಪ | 
ಪತಿಯು ಮಾರಾಟ ತೆರಿಗೆದಾರನಲ್ಲ ಅಥವಾ ಆತನ | ಆಕೆಯ ತಂದೆ ತಾಯಿ / ಪೋಷಕ | ಪತ್ನಿ / ಪತಿಯು ಅಥವಾ ಇವರಿಬ್ಬರೂ 10 ಯುನಿಟ್‌ಗಿಂತ 
ಹೆಚ್ಚಿನ ಕೃಷಿ ಭೂಮಿ ಅಥವಾ 20 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಶನ್ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ . 
ಶ್ರೀ /ಶ್ರೀಮತಿ/ ಕುಮಾರಿ 

................. ಇವರು . .............. ಜಾತಿಗೆ 

...ಸೇರಿದ 
ಉಪ ಜಾತಿಯವರಾಗಿದ್ದು ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ಲೂಡಿ 225 ಬಿಸಿಎ 2000 ದಿನಾಂಕ: 30 .03.2002ರ ಅನ್ವಯ ಹಿಂದುಳಿದ ವರ್ಗಗಳ 
ಪ್ರವರ್ಗ ............ 

...... ( 2ಎ, 2ಬಿ, 3ಎ , 3ಬಿ) ಕ್ಕೆ ಸೇರಿರುತ್ತಾರೆ ಮತ್ತು ಈ ಕುಟುಂಬದ ವಾರ್ಷಿಕ ಆದಾಯವು (ಕೆ. 
( ...... ................................ ಮಾತ್ರ) ಎಂದು ಪ್ರಮಾಣೀಕರಿಸಲಾಗಿದೆ. 


ದಿನಾಂಕ: 


ತಹಶೀಲ್ದಾರ್ 

............ತಾಲ್ಲೂಕು 
ಕಛೇರಿಯ ಮೊಹರು 


ನಮೂನೆ - 1 
ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 

( ಜನರಲ್ ಮೆರಿಟ್ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 


ಇವರಿಗೆ: 


ತಹಶೀಲ್ದಾರರು 

..........ತಾಲ್ಲೂಕು 
.............................. ಜಿಲ್ಲೆ 


ಮಾನ್ಯರೆ, 
ಶ್ರೀ | ಶ್ರೀಮತಿ ಎಂಬುವವರ ಮಗ | ಮಗಳು / ಪತಿ | ಪತ್ನಿ 

ಆದ 
ನಾನು ಮೇಲುಸ್ತರದಲ್ಲಿ ( Creamy Layer ) ಬರುವುದಿಲ್ಲವೆಂದು ನೇರ ನೇಮಕಾತಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ 
ಪ್ರಮಾಣ ಪತ್ರವನ್ನು ಪಡೆಯಲು ತಮ್ಮಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು ಒದಗಿಸುತ್ತಾ ಕೋರುತ್ತೇನೆ. 


ಲಾತಿಯನ್ನು ಪಡೆಯುವುದಕ್ಕಾಗಿ 


೪೭೫ 


ಭಾಗ ೫ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೬ 
1. ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ 
2. ಅಭ್ಯರ್ಥಿಯ ಸ್ವಂತ ಸ್ಥಳ ಗ್ರಾಮ 

ತಾಲ್ಲೂಕು 


ಜಿಲ್ಲೆ 


3. ಅಭ್ಯರ್ಥಿಯು ಹುಟ್ಟಿದ ದಿನಾಂಕ ವಯಸ್ಸು ಮತ್ತು ಹುಟ್ಟಿದ ಸ್ಥಳ 
4. ಅಭ್ಯರ್ಥಿಯ ತಂದೆ/ತಾಯಿ /ಪೋಷಕರ ಪತಿಯ /ಪತ್ನಿಯ ಹೆಸರು ಮತ್ತು ಉದ್ಯೋಗ : 


(ಉದ್ಯೋಗವು ಸರ್ಕಾರಿ / ಅರೆ ಸರ್ಕಾರಿ/ಸಾರ್ವಜನಿಕ ಉದ್ಯಮ / ಖಾಸಗಿ) 


5. ಅಭ್ಯರ್ಥಿಯ ಪ್ರಸ್ತುತ ವಿಳಾಸ 

(ಸ್ಪಷ್ಟವಾಗಿ ನಮೂದಿಸುವುದು) 


6. ಅಭ್ಯರ್ಥಿಯ ಖಾಯಂ ವಿಳಾಸ 
7. ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು 


ಪ್ರಾಥಮಿಕ 


ಮಾಧ್ಯಮಿಕ 
ಪ್ರೌಢ 


8. ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ತಾಯಿ /ಪೋಷಕರ ( ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 

ಇವರ ಒಟ್ಟು ವಾರ್ಷಿಕ ಆದಾಯ ಎಲ್ಲಾ ಮೂಲಗಳಿಂದ : 
1 ) ವೇತನ ಶ್ರೇಣಿ 
2) ಜಮೀನಿನ ವಿವರ 

3) ಇತರ ಮೂಲಗಳು 
9 . ಆದಾಯ ತೆರಿಗೆ ಪಾವತಿದಾರರೇ ? 
10 . ಸಂಪತ್ತು ತೆರಿಗೆ ಪಾವತಿದಾರರೇ ? 
11. ಮಾರಾಟ ತೆರಿಗೆ ಪಾವತಿದಾರರೇ ? 

ಪ್ರಮಾಣೀಕೃತ ಘೋಷಣೆ 
ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ / ವಿವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ 
ಮತ್ತು ಘೋಷಿಸುತ್ತೇನೆ. 

ತಮ್ಮ ವಿಧೇಯ 
ದಿನಾಂಕ: 

( ಅಭ್ಯರ್ಥಿಯ ಸಹಿ ) 
ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣಿಕರಿಸುತ್ತಾ, ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾಧ 
ವಿಚಾರಣೆಗೆ ಬದ್ದನಾಗಿರುತ್ತೇನೆ. 


ದಿನಾಂಕ: 


ತಂದೆ/ತಾಯಿ /ಪೋಷಕರ ಸಹಿ 
( ತಂದೆ/ ತಾಯಿ ಜೀವಂತವಿಲ್ಲದಿದ್ದರೆ) 

( ಹೆಂಡತಿ /ಗಂಡ/ ಇವರ ಸಹಿ) 


೪೭೬. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೬ 

ಸ್ಥಳೀಯ ಇಬ್ಬರು ಸಾಕ್ಷಿದಾರರು 
ಅಭ್ಯರ್ಥಿಯ ಮತ್ತು ಅವರ ತಂದೆ/ತಾಯಿ/ಪೋಷಕರು / ಪತಿ / ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 


ಸಾಕ್ಷಿದಾರರ ಸಹಿ 


( ಪೂರ್ಣ ವಿಳಾಸದೊಂದಿಗೆ) 


ಪರಿಶೀಲನಾ ಪ್ರಮಾಣ ಪತ್ರ 


.. . ... . 


...... .. 


1. ಶ್ರೀ /ಶ್ರೀಮತಿ.... 

..ಎಂಬುವವರ ಮಗ/ ಮಗಳು / ಪತಿ/ ಪತ್ನಿ ಶ್ರೀ /ಶ್ರೀಮತಿ/ಕುಮಾರಿ ..... 
ಎಂಬುವವರು ಕರ್ನಾಟಕ ರಾಜ್ಯದ 

......... ...ಜಿಲ್ಲೆಯ ವಿಭಾಗ 

.............ಗ್ರಾಮ / ಪಟ್ಟಣ/ ನಗರದಲ್ಲಿ ಸಾಮಾನ್ಯ 
ನಿವಾಸಿಯಾಗಿದ್ದಾರೆ ಮತ್ತು ಇವರು ಜನರಲ್ ಮೆರಿಟ್ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. 
2 . ಶ್ರೀ /ಶ್ರೀಮತಿ/ಕುಮಾರಿ ........ 

.........ಇವರ ತಂದೆ/ತಾಯಿ /ಪೋಷಕರು ಸರ್ಕಾರಿ ಆದೇಶ ಸಂಖ್ಯೆ : ಎಸ್‌ಡಬ್ಲೂಡಿ 251 ಬಿಸಿಎ 94, 
ಬೆಂಗಳೂರು, ದಿನಾಂಕ: 31. 01.1995 ರನ್ವಯ ಜನರಲ್ ಮೆರಿಟ್ ವರ್ಗದ ಮೇಲುಸ್ತರದಲ್ಲಿ ( Creamy Layer ) ಬರುವುದಿಲ್ಲವೆಂದು 
ಪ್ರಮಾಣೀಕರಿಸಲಾಗಿದೆ. 


ಸ್ಥ 


ತಹಶೀಲ್ದಾರ್‌. 

......... ತಾಲ್ಲೂಕು 
ಕಛೇರಿಯ ಮೊಹರು 


ಬೆಂಗಳೂರು 


ಸೂಚನೆ - 1 : ಇದರಲ್ಲಿ ಉಪಯೋಗಿಸಲಾದ ಸಾಮಾನ್ಯ ನಿವಾಸಿ ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 20ನೇ ಅನುಚ್ಛೇದದಲ್ಲಿನ 
ಅರ್ಥವನ್ನು ಹೊಂದಿರುತ್ತದೆ. 
ಸೂಚನೆ - 2: ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಲೂಡಿ 251 ಬಿಸಿಎ 94 , ಬೆಂಗಳೂರು, 
ದಿನಾಂಕ: 31. 01.1995 ರನ್ವಯ ಮೇಲುಸ್ತರ ( Creamy Layer) ದವರನ್ನು ಗುರುತಿಸಲು ನಿಗಧಿಪಡಿಸಲಾಗಿರುವ ಅಂಶಗಳನ್ನು ವಿವರವಾಗಿ 
ಖಚಿತಪಡಿಸಿಕೊಂಡ ನಂತರವೇ ಪ್ರಮಾಣ ಪತ್ರ ನೀಡತಕ್ಕದ್ದು. 


ನಮೂನೆ - 2 

ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 
ಶ್ರೀ /ಶ್ರೀಮತಿ. ...............ರವರ ಮಗ/ ಮಗಳು / ಪತಿ/ ಪತ್ನಿ / ಶ್ರೀ /ಶ್ರೀಮತಿ/ಕುಮಾರಿ ........ 

.............ಜಿಲ್ಲೆ 
............…. ತಾಲ್ಲೂಕು .......... .... ........ಗ್ರಾಮದಲ್ಲಿ .......... ......... ವಾಸವಾಗಿರುವ ಇವರು ಒಂದನೇ 
ತರಗತಿಯಿಂದ....... ................…..ತರಗತಿಯವರೆಗೆ......................... ಜಿಲ್ಲೆ ...................... .ತಾಲ್ಲೂಕು ...........…...........ಪಟ್ಟಣ ............... 
ಶಾಲೆಯಲ್ಲಿ ವ್ಯಾಸಂಗ ಮಾಡಿ ............ವರ್ಷ ನಡೆದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ . ಈ ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಅವಧಿಯಲ್ಲಿ 
ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ, 1976 ಅಥವಾ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ 1964ರ ಅಡಿಯಲ್ಲಿ ನಿರ್ದಿಷ್ಟಪಡಿಸಿ ಒಂದು ದೊಡ್ಡ 
ನಗರ ಪ್ರದೇಶ ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶಗಳ ಹೊರತಾದ ಪ್ರದೇಶದಲ್ಲಿತ್ತು. 


ಮೇಲು ರುಜು 
ಕ್ಷೇತ್ರ ಶಿಕ್ಷಣ ಅಧಿಕಾರಿ 
ಕಛೇರಿಯ ಮೊಹರು 


ಸಹಿ 
ಮುಖ್ಯೋಪಾಧ್ಯಾಯರ ಸಹಿ 
ಮತ್ತು ಸಂಸ್ಥೆಯ ಮೊಹರು 


ಸ್ಥಳ : 
ದಿನಾಂಕ : 

ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ 
ಶ್ರೀ /ಶ್ರೀಮತಿ 

...... ....ರವರ.........................ಮಗ/ ಮಗಳು / ಪತಿ/ ಪತ್ನಿ /ಶ್ರೀಮತಿ/ಕುಮಾರಿ .. 
.......... ತಾಲ್ಲೂಕು..............................ಗ್ರಾಮದಲ್ಲಿ ವಾಸವಾಗಿರುವ ಇವರು....... ........ನೇ ತರಗತಿಯಿಂದ ........... .......... ನೇ 
ತರಗತಿಯವರೆಗೆ ....... ...…..........ಶೈಕ್ಷಣಿಕ ವರ್ಷದಿಂದ....... .............ಶೈಕ್ಷಣಿಕ ವರ್ಷದವರೆಗೆ ............ ....…... ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ 
ವ್ಯಾಸಂಗ ಮಾಡಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 


ಸ್ಥಳ: 


ದಿನಾಂಕ: 


ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಸಂಸ್ಥೆಯ ಮೊಹರು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೬ 

೪೭೭ 
ಸರ್ಕಾರದ ಸುತ್ತೋಲೆಸಂಖ್ಯೆ : ಸಿಆಸುಇ 44 ಸೆನೆನಿ 2001 , ದಿನಾಂಕ: 27.07 .2001 

ನಮೂನೆ - 3 

ಯೋಜನೆಗಳಿಂದ ನಿರ್ವಸಿತರಾದ ಕುಟುಂಬದ ಅಭ್ಯರ್ಥಿ 
ಶ್ರೀ /ಶ್ರೀಮತಿ 

. ಎಂಬುವವರ ಮಗ/ ಮಗಳು/ ಪತಿ/ ಪತ್ನಿ / 
ಶ್ರೀ /ಶ್ರೀಮತಿ/ಕುಮಾರಿ ......... 

......... ...ಜಿಲ್ಲೆ........ 

........ತಾಲ್ಲೂಕು............. .............ಗ್ರಾಮದಲ್ಲಿ.......... 
............ ........ ವಾಸವಾಗಿರುವ ಇವರು : ಇವರ ಕುಟುಂಬದವರ ಅವಲಂಬಿತರಾಗಿದ್ದ ಈ ಕೆಳಕಂಡ ಆಸ್ತಿಯನ್ನು .... .......... ... ಯೋಜನೆಗಾಗಿ 
........................ .... ಇಸವಿಯಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಮಾಣೀಕರಿಸಿದೆ: 


( ಅ) * * ವಾಸಿಸುವ ಮನೆ ಮತ್ತು ತಾವು ಅವಲಂಬಿತರಾಗಿದ್ದ ಅವರ ಕೃಷಿ ಭೂಮಿಯ ಅರ್ಧದಷ್ಟು : 
( ಆ) * * ಯೋಜನೆಗೆ ಮೊದಲು ಭೂಮಿಯನ್ನು ಹೊಂದಿರದೆ: ಯೋಜನೆಯಿಂದ ತಾವು ವಾಸಿಸುವ ಮನೆ : 
( ಇ) * * ತಾವು ಅವಲಂಬಿತರಾಗಿದ್ದ ತಮ್ಮ ಕೃಷಿ ಭೂಮಿಯ ಅರ್ಧದಷ್ಟು ಅಥವಾ ಅದಕ್ಕಿಂತ ಕಡಿಮೆ ಕೃಷಿ ಭೂಮಿ : 
( ಈ ) * * ಇತರ ಇನ್ನಾವುದೇ ಪ್ರಕರಣದಲ್ಲಿ ಯೋಜನೆಯಿಂದ ನಿರ್ವಸಿತರಾದವರು. 


ತಹಶೀಲ್ದಾರ್ 
ತಾಲ್ಲೂಕು / ಕಛೇರಿಯ ಮೊಹರು 


ದಿನಾಂಕ: 


ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ 115 ಸೆನೆನಿ 2005, ದಿನಾಂಕ: 19 .11.2005. 

CERTIFICATE FOR THE PERSONS WITH DISABILITIES 


111111111111111111111111111•••• 


This is to certify that Sri / Smt / Kum ..... 

........... son / wife / daughter of Shri 
................. Age ............. . ............. old , male / female, Registration No 
................... is a case of ............................. He / She is physically disabled/ visual disabled/speech & hearing disabled 
and has .......................... % (........................percent) permanent (physical impairment Visual impairment Speech & hearing 
impairment) in relation to his / her ...... 
Note : 

This condition is progressive /non-progressive/ likely to improve /not likely 
to improve . * 
Re- assessment is not recommended / is recommended after a period of ... 

... months/ years . * 
Strike out which is not applicable 


(Recent Attested 
Photograph showing 
the disability 
affixed here ) 


Sd/ 
( Doctor) 
(Seal) 


Sd/ 
(Doctor) 
(Seal) 


Sd/ 
(Doctor) 
(Seal) 


Countersigned by the 
Medical Superintendent CMO /Head 

of Hospital (with seal) 
Signature / Thumb impression 
of the disabled person 
Explanation :- As per Notification No. DPAR 50 SRR 2000 dated 03 -09 -2005 “ Physically Handicapped candidates " or " person with 
disability ” means a person suffering from not less than forty percent of any of the following disabilities :- ( 1) Blindness (2 ) Low Vision 
( 3) Hearing impairment (4 ) Locomotor disability (5 ) Leprosy cured (6 ) Mental retardation (7) Mentalillness . 
-¥À (1) Blindness : refers to a condition where a person suffers from any of the following conditions, namely :- (a) Total absence of sight; 
or (b ) Visual acuity not exceeding 6 /60 or 20 /200 (Snellen ) in the better eye with correcting lenses ; or (c ) limitation of the field of vision 
subtending an angle of 20 degree or worse ;(2 ) Person with low vision :means a person with impairment of visual functioning even after 
treatment or standard refractive correction , but who uses or is potentially capable of using vision for the planning or execution of a task 


೪೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮ , ೨೦೧೬ 


ಭಾಗ ೫ 


with appropriate assistive device ;(3 ) Hearing impairment: means loss of sixty decibels or more in the better ear in the conversational 
range of frequencies .(4 ) Locomotor disability :means disability of the bones , joints or muscles leading to substantial restriction of the 
movement of the limbs or any form of cerebral palsy .(5 ) Leprosy cured :-means any person who has been cured of Leprosy , but is 
suffering from , (i) Loss of sensation in hands or feet as well as loss of sensation & paresis in the eye & eyelid , but with no manifest 
deformity ;(ii)manifest deformity & paresis but having sufficient mobility in their hands & feet to enable them to engage in normal 
economic activity ; (iii) extreme physical deformity as well as advanced age which prevents him from undertaking any gainful occupation ; 
and the expressesion “ Leprosy cured “ shall be construed accordingly; (6 ) Mental Retardation :-means a condition of arrested or 
incomplete development of mind of a person who is specially characterised by sub normality of intelligence ; (7 ) Mental Illness :-means 
anymental disorder other than mental retardation . 

ಅನುಬಂಧ - ಎ 
ಅರ್ಹತಾ ಪ್ರಮಾಣ ಪತ್ರ 
[ ಅನುಚ್ಛೇದ 371 ( ಜೆ)ಮೇರೆಗೆ] 

[ 3(3) ನೇ ನಿಯಮ ನೋಡಿ] 
[ ಪ್ರಮಾಣ ಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು 2013] 
- ಶ್ರೀ / ಶ್ರೀಮತಿ 

_ _ _ ರವರು - 

ರವರ ಮಗ /ಹೆಂಡತಿಯಾಗಿದ್ದು , 
ಇವರು ಕರ್ನಾಟಕ ರಾಜ್ಯದ 

. ಜಿಲ್ಲೆಯ ತಾಲ್ಲೂಕಿನ 

ಗ್ರಾಮ | 
ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿದ್ದಾರೆ. 


ಹೆಸರು 


ಸ್ಥಳ: 
ದಿನಾಂಕ : 


ಅಸಿಸ್ಟೆಂಟ್ ಕಮೀಷನರ್ 

ಉಪವಿಭಾಗ 


ಅನುಬಂಧ - ಎ 
ಸ್ವಗ್ರಾಮ ಪ್ರಮಾಣ ಪತ್ರ 

( ಅನುಚ್ಛೇದ 371( ಜೆ)ಮೇರೆಗೆ) 
ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದ್ರಾಬಾದ್ - ಕರ್ನಾಟಕ ಮೀಸಲಾತಿಗೆ ಸಲ್ಲಿಸಬೇಕಾದ ಪ್ರಮಾಣ ಪತ್ರದ ದಿನಾಂಕ 29 - 01 - 2014ರ 

- ಅಧಿಸೂಚನೆ - 1 ರಲ್ಲಿನ (5( 2) ನೇ ನಿಯಮ ನೋಡಿ) 
(ಪ್ರಮಾಣ ಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 

ನಿಯಮಗಳು, 2013) | 


ಶ್ರೀ / ಶ್ರೀಮತಿ 

ರವರು - 

_ ರವರ ಮಗ / ಹೆಂಡತಿಯಾಗಿದ್ದು , 
ಇವರು ಕರ್ನಾಟಕ ರಾಜ್ಯದ 

_ ಜಿಲ್ಲೆಯ 

ತಾಲ್ಲೂಕಿನ - 

- ಗ್ರಾಮ | 
ಪಟ್ಟಣವನ್ನು ತನ್ನ ಸೇವಾ ಪುಸ್ತಕದಲ್ಲಿ ತನ್ನ ಸ್ವಗ್ರಾಮ /ಸ್ಥಳ ಎಂದು ಘೋಷಿಸಿರುತ್ತಾರೆ. 

ಸೇವಾ ಪುಸ್ತಕದಲ್ಲಿರುವ ನಮೂದನ್ನು ನಾನು ಖುದ್ದಾಗಿ ಪರಿಶೀಲಿಸಿದ್ದೇನೆ ಮತ್ತು ಮೇಲಿನ ನಮೂದು 01- 01 -2013 ಕ್ಕೆ ಮುಂಚೆ ಸೇವಾ 
ಪುಸ್ತಕದಲ್ಲಿ ಇತ್ತೆಂದು ಸ್ವತ: ಮನವರಿಕೆ ಮಾಡಿಕೊಂಡಿರುತ್ತೇನೆ. 

ಹೆಸರು 
ದಿನಾಂಕ: 

ಪದನಾಮ 
ಕಛೇರಿ 

ಇಲಾಖೆ 
ರಾಜ್ಯ ಸರ್ಕಾರಿ / ಕೇಂದ್ರ ಸರ್ಕಾರಿ ನೌಕರರು ಒದಗಿಸಬೇಕಾದ ಪ್ರಮಾಣ ಪತ್ರ 
ಶ್ರೀ / ಶ್ರೀಮತಿ 

ರವರು ರಾಜ್ಯ / ಕೇಂದ್ರ 
ಸರ್ಕಾರದಲ್ಲಿ- - 

- - - - - - - - - ( ಪದನಾಮ ) - - - - - 

- - -- - ಇಲಾಖೆಯಲ್ಲಿ ಖಾಯಂ | ತಾತ್ಕಾಲಿಕ ಹುದ್ದೆಯನ್ನು ದಿನಾಂಕ 
_ ರಿಂದ 

ರವರೆಗೆ ಹೊಂದಿರುವರು. ಈ ಹುದ್ದೆಗೆ ಇವರು ನೇಮಕಾತಿ ನಿಯಮಗಳಡಿ 
ಆಯ್ಕೆಯಾಗಿದ್ದು, ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವರಿಗೆ ಅನುಮತಿ ನೀಡಲಾಗಿದೆ. 


= = 


= 


= 


= = 


= = 


= 


= 


= = 


= = 


= 


= 


= 


= = 


= 


= 


= 


ಸ್ಥಳ: 
ದಿನಾಂಕ 


ನೇಮಕಾತಿ ಪ್ರಾಧಿಕಾರದ ಸಹಿ / 
ಇಲಾಖೆಯ ಹೆಸರು ಮತ್ತು ಮೊಹರುನೊಂದಿಗೆ 


ಭಾಗ ೫ 


೪೭೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೬ 

ಅನುಸೂಚಿ 
ಅಧಿಸೂಚನೆ ಸಂಖ್ಯೆ : ಆರ್ (2)147/ 2016- 17/ ಪಿಎಸ್ಸಿ ದಿನಾಂಕ : 06 - 04 -2016 
ಅರ್ಜಿಗಳನ್ನು ಭರ್ತಿ ಮಾಡಲು ಕೊನೆಯ ದಿನಾಂಕ: 05 - 05 - 2016 ( ರಾತ್ರಿ 11 : 45 ಗಂಟೆಯೊಳಗೆ) 
ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ: 06 - 05 - 2016 ( ಅಂಚೆ ಕಛೇರಿಯ ಕಾರ್ಯದ ವೇಳೆಯೊಳಗೆ) 


ಹುದ್ದೆಯ 


ಹುದ್ದೆಯ 
ಸಂಕೇತ | ಇಲಾಖೆಯ ಹೆಸರು ಹುದ್ದೆಯ ಪದನಾಮ 
POST 

ಮತ್ತು ಸಂಖ್ಯೆ 
CODE 


ವೇತನ ಶ್ರೇಣಿ 


ಹುದ್ದೆಗೆ ನಿಗದಿಪಡಿಸಲಾದ 

ವಿದ್ಯಾರ್ಹತೆ 


ಕ್ರಮ 
ಸಂಖ್ಯೆ 


ವಯೋಮಿತಿ 


ಹುದ್ದೆಗಳ ವರ್ಗೀಕರಣ 


(1) 


( 3 ) 


( 5 ) 


( 6 ) 


( 7) 


1795 


- 01 


1 20000 
36300 


ಉಳಿಕೆ ಮೂಲ ವೃಂದದ 40 ಹುದ್ದೆಗಳು 


- 1853 


ಆರ್ಥಿಕ ಮತ್ತು ಸಾಂಖ್ಯಿಕ 
ನಿರ್ದೇಶನಾಲಯದಲ್ಲಿ ಸಹಾಯಕ 
ಸಾಂಖ್ಯಿಕ ಅಧಿಕಾರಿ - 40 + 18 
ಹುದ್ದೆಗಳು 


ಕನಿಷ್ಠ - 18 
ಗರಿಷ್ಠ - 35 
ಪ್ರ , 2ಎ 


ಮೀಸಲಾತಿ | ಇತರೆ | ಮಹಿಳೆ | ಗ್ರಾಮೀಣ | ಮಾ . ಸೈ | ಕಮಾ. ಅ | ಯೋ . ಅ | ಅಂ . ವಿ. | ಒಟ್ಟು 


ಪ . ಜಾ 


02 


01 


06 


ಪ್ರ 3ಎ 


ಪ . ಪಂ 


014 


- 01 


(Must be holder of a 
Master s degree in any one 
of the subjects of 
Mathematics, Pure 
Mathematics , Statistics , 
Applied Statistics, 
Economics with Statistics / 
Quantitative Techniques, 
Pure Economics , Applied 
Economics, Applied 
Mathematics , Econometrics 
or Computer Science . 


ಪ್ರ 3ಬಿ ) 


40 + 18 posts of Asst. Statistical 
Officer in the Dept. of 
Economics and Statistics . 


01 # 


ಪ್ರ. 


- 02 


2ಎ 


05 


ಪ . ಜಾ ) . 
ಪ. ಪಂ 40 


014 


02 


014 


- 02 


3ಬಿ 


014 


02 


ಸಾ . ಅ 


| 


01 


| 


01 


01 # 


20 


| 03 | 14 | 10 | 02 - 03 | 02 06 * 4 40 
# ದೃಷ್ಟಿ ಮಾಂದ್ಯ / ಶ್ರವಣ ದೋಷ/ ಚಲನವಲನ ವೈಕಲ್ಯವುಳ್ಳ ( OL / BL )/ ಮಾನಸಿಕ ಅಸ್ವಸ್ಥ ಅಭ್ಯರ್ಥಿಗಳು 
ಮಾತ್ರ ಅರ್ಜಿ ಸಲ್ಲಿಸಬಹುದು. 


೪೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮ , ೨೦೧೬ 


ಭಾಗ ೫ 


( 3 ) 


(5) 


( 7 ) 


ಹೈದ್ರಬಾದ್ - ಕರ್ನಾಟಕ ಸ್ಥಳೀಯ ವೃಂದದ - 18 ಹುದ್ದೆಗಳು 


ಮೀಸಲಾತಿ 


ಒಟ್ಟು 


ಇತರೆ | 
[ 01 | 


ಮಹಿಳೆ | ಗ್ರಾಮೀಣ | ಅಂ . ವಿ. 
01 | 01 


ಪ . ಜಾ 


03 


ಪ. ಪಂ 


| 


01 


ಪ್ರ .1 


2ಎ 


02 


2ಬಿ 


3ಎ 


01 


3ಬಿ 


01 


ಸಾ . ಅ 


01 


| 


| 


014 


|[ 08 


03 
- 05 


- 03 

04 


ಒಟ್ಟು 


08 


01 


- 18 


# ದೃಷ್ಟಿ ಮಾಂದ್ಯ | ಶ್ರವಣ ದೋಷ / ಚಲನವಲನ ವೈಕಲ್ಯವುಳ್ಳ ( OL /BL)/ ಮಾನಸಿಕ ಅಸ್ವಸ್ಥ 
ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು. 


1854 


| 


02 


ಹೈದ್ರಾಬಾದ್ -ಕರ್ನಾಟಕದಲ್ಲಿ ಸ್ಥಳೀಯ ವೃಂದದ 02 ಹುದ್ದೆಗಳು 


ಕೃಷಿ ಮಾರಾಟ ಇಲಾಖೆಯಲ್ಲಿನ | ( 17650 
ಕಿರಿಯ ಅಭಿಯಂತರರು ( ಸಿವಿಲ್) - 32000 
02 ಹುದ್ದೆಗಳು 


| ಕನಿಷ್ಠ - 18 

ಗರಿಷ್ಠ - 35 


1855 


Must be holder of Diploma 
in Civil Engineering granted 
by an institution recognized 
by Government 


ಮೀಸಲಾತಿ 


ಇತರೆ 


(೬L 


ಪ . ಜಾ 


| 


01 


(೬L 


ಸಾ . ಅ 


- 01 


(೬L 


Junior Engineer (Civil) in the 
Dept. of Agricultural Marketing - 
02 posts 


ಒಟ್ಟು 


(೬ 


ಪ. ಜಾ ) . 
ಪ . ಪಂ } 40 
ಪ್ರ 1 ) 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮ , ೨೦೧೬ 


೪೮೧ 


( 1) 


| 


( 2) 


1856 


- 03 


* 17650 


1889 


32000 


ಉಳಿಕೆ ಮೂಲ ವೃಂದದ 20 ಹುದ್ದೆಗಳು 


( 3) 
| ಕೈಗಾರಿಕಾ ಮತ್ತು ವಾಣಿಜ್ಯ 
ಇಲಾಖೆಯಲ್ಲಿ ಕೈಗಾರಿಕಾ 
ವಿಸ್ತರಣಾಧಿಕಾರಿ - 20 + 13 
ಹುದ್ದೆಗಳು 
Industrial Extension Officer in 
the Dept. of Industries and 
Commerce 20 + 13 posts 


ಪ್ರ 2ಎ 


(દલ 


ಮೀಸಲಾತಿ 


ಇತರೆ 


ಮಹಿಳೆ 


ಗ್ರಾ ಅ 


ಮಾ . ಸೈ 


ಒಟ್ಟು 


( 5 ) 

(6) 
Must be holder of Degree in | ಕನಿಷ್ಠ - 18 
Science, Preference shall be | ಗರಿಷ್ಠ - 35 
given to the persons , those, 
who have passed with 
subject of Physics, 
Chemistry and Mathematics 
or in Commerce or a 
Diploma in any branch of 
Engineering excluding Civil ಪ. ಜಾ ) 
Engineering. 

ಪ . ಪಂ 40 
ಪ್ರ 1 ) 


( 38 


( 


ಪ . ಜಾ 


04 


(બ 


ಪ್ರ .1 


01 


2ಎ 


05 


3ಎ 


01. 


3ಬಿ 


05 


ಸಾ . ಅ 


04 


ಒಟ್ಟು 


| 


07 


| 


07 


| 


01 


| 


20 | 


ಹೈದರಾಬಾದ್ - ಕರ್ನಾಟಕ ರಾಜ್ಯ / ಸ್ಥಳೀಯ ವೃಂದ 13 ಹುದ್ದೆಗಳು 


ಮೀಸಲಾತಿ 


ಇತರೆ 


ಮಹಿಳೆ 


ಗ್ರಾ . ಅ 


ಅಂ . ವಿ . 


| 


ಒಟ್ಟು 
- 02 


ಪ . ಜಾ 


01 * * 


ಪ . ಪಂ . 


2ಬಿ 


0 ]. 


ಸಾ . ಅ 


- 04 


02 


08 


| 02 | 
- 02 | 


ಒಟ್ಟು 


08 


02 


13 


ಸೂಚನೆ:- * * ದೃಷ್ಟಿ ಮಾಂದ್ಯರಿಗೆ ಗುರುತಿಸಲಾದ ಹುದ್ದೆ 


೪೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮ , ೨೦೧೬ 


ಭಾಗ ೫ 


( 1 ) 


( 4 ) 


( 5 ) 


( 7 ) 


1890 


04 


* 17650 


ಹೈದ್ರಾಬಾದ್ - ಕರ್ನಾಟಕದಲ್ಲಿ ಸ್ಥಳೀಯ ವೃಂದದ 08 ಹುದ್ದೆಗಳು 


1897 


32000 


ಕೈಮಗ್ಗ ಮತ್ತು ಜವಳಿ 
ಇಲಾಖೆಯಲ್ಲಿನ ಜವಳಿ 
ತನಿಖಾಧಿಕಾರಿಗಳ 08 ಹುದ್ದೆಗಳು 
Textile Inspectors in the Dept. of 
Textile and Handloom - 08 
posts 


Must be a holder of Diploma | ಕನಿಷ್ಠ - 18 
| in Textiles or Handloom | ಗರಿಷ - 35 
Technology . 

ಪ್ರ, 2ಎ 


ಮೀಸಲಾತಿ 


ಇತರೆ 
01 


| ಮಹಿಳೆ | ಗ್ರಾಮೀಣ | ಅಂ . ವಿ. 
| | 


ಪ . ಜಾ 


| 


01 


ಪ್ರ 25 


(೬(೬(೬(೬L 


ಪ್ರ 3ಎ 


| 38 


ಪ . ಪಂ 


01 


ಪ್ರ 3ಬಿ 


ಪ್ರ.1 


01 


2ಎ 


- 01 


ಪ . ಜಾ ) 
ಪ . ಪಂ } 40 | 
ಪ್ರ 1 ) 


ಸಾ . ಅ 


014 


- 04 


05 


| 


- 01 


| 


- 01 


014 


Impairment/ Loco 


motor 


ಟಿಪ್ಪಣಿ: # Low Vision/Leprosy Cured/ Hearing 
Disability/ Mentally ill ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು. 


- 05 


1898 
1905 


Must be holder of a Degree | ಕನಿಷ್ಟ - 18 
or in Diploma in Civil 

ಗರಿಷ್ಠ - 
Engineering 


ಕರ್ನಾಟಕ ಗೃಹ ಮಂಡಳಿಯಲ್ಲಿ * 17650 
ಕಿರಿಯ ಅಭಿಯಂತರರು ( ಸಿವಿಲ್) - | 

32000 
08 ಹುದ್ದೆಗಳು 
Junior Engineer (Civil) in the 
Dept. of Karnataka Housing 
Board – 08 posts 


ಹೈದ್ರಾಬಾದ್ -ಕರ್ನಾಟಕದಲ್ಲಿ ಸ್ಥಳೀಯ ವೃಂದದ 08 ಹುದ್ದೆಗಳು 
ಮೀಸಲಾತಿ | ಇತರೆ | ಮಹಿಳೆ | ಗ್ರಾಮೀಣ | ಅಂ.ವಿ. | ಒಟ್ಟು 
ಪ. ಜಾ 

- 01 | - - | - | 01 


3) 


3)13)18) 


| 38 


ಪ . ಪಂ 


ಪ್ರ.1 


2ಎ 


ಪ. ಜಾ ) 
ಪ . ಪಂ | 40 


ಸಾ . ಅ 


01 


| 


13) 


- 01 
- 01 


014 
01² 


ಒಟ್ಟು 


05 


- 01 


| 


ಟಿಪ್ಪಣಿ: # Hearing Impairment /Locomotor Disability 

( OAOL/BL) / Leprosy Cured | Mentally ill ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು 
ಅರ್ಹರು . 


ಸೂಚನೆ:- ಕರ್ನಾಟಕ ಗೃಹ ಮಂಡಳಿಯ ನಿಧಿಯಿಂದ ವೇತನವನ್ನು ಪಾವತಿಸಲಾಗುವುದು. ಪ್ರಸ್ತುತ ಮಂಡಳಿಯಲ್ಲಿ ಕೆ. ಜಿ. ಐ . ಡಿ., ಮತ್ತು ಜಿ. ಪಿ.ಎಫ್., ಸೌಲಭ್ಯಗಳು ಜಾರಿಯಲ್ಲಿರುವುದಿಲ್ಲ ಹಾಗೂ ನೇಮಕಾತಿಯಾದ ಅಭ್ಯರ್ಥಿಗಳು 

ಮಂಡಳಿ ಮತ್ತು ನಿಗಮಗಳಿಗೆ ಸರ್ಕಾರದಿಂದ ಅನುಮೋದನೆಯಾಗುವ ಎನ್. ಪಿ.ಎಸ್., ಯೋಜನೆಗೆ ಒಳಪಡುತ್ತಾರೆ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮ , ೨೦೧೬ 


೪೮೩ 


( 3) 


( 5 ) 


1906 


- 06 


1940 


ಪೌರಾಡಳಿತ ನಿರ್ದೇಶನಾಲಯದಲ್ಲಿನ 3 17650 
ನಗರಸಭೆ/ ಪುರಸಭೆಗಳಲ್ಲಿ ಕಿರಿಯ 

32000 
ಅಭಿಯಂತರರು (ಸಿವಿಲ್) 30 + 04 
ಹುದ್ದೆಗಳು 


) 


02 


Must have passed Diploma | ಕನಿಷ್ಠ - 18 
in Civil Engineering from a | ಗರಿಷ - 35 
Government recognized 

ಪ್ರ, 2ಎ 
Institution 

ಪ್ರ 2ಬಿ 
ಪ್ರ 3ಎ ( 38 
ಪ್ರ 3ಬಿ ) 


01 


| 


Junior Engineer (Civil) in Town 
Municipalities / 
Municipalities in the Dept. of 
Municipal Administration 30 + 04 
posts 


ಪ . ಜಾ ) 
ಪ . ಪಂ 40 || 
ಪ್ರ 1 


( 7 ) 
ಹೈದರಾಬಾದ್ - ಕರ್ನಾಟಕ ಸ್ಥಳೀಯ ವೃಂದದ 30 ಹುದ್ದೆಗಳು 
| | ಮೀಸಲಾತಿ | ಇತರೆ | ಮ | ಗ್ರಾ | ಅಂ . ವಿ | ಕಮಾಅ | ಒಟ್ಟು 
ಪ . ಜಾ 

| 01 | - 05 
ಪ . ಪಂ 01 | 

_ 01 
ಪ್ರ .1 

- - 

- 

02 
ಪ್ರ .2 ( ಎ) 

- | 02 

- 01 | - 
ಪ್ರ .2 ( ಬಿ) 

02 
ಪ್ರ .3 ( ಎ ) - 01 | - | - 

| - | - 

01 
| ಪ್ರ .3 ( ಬಿ ) | 01 | - | - 

01 
ಸಾ . ಅ . - | 07 | 04 

01 | 13 
ಒಟ್ಟು 

05 | 13 | | 08 | - 03* * * ** ** 01 30 
ಸೂಚನೆ:- * **/**** # ಶ್ರವಣ ದೋಷ/ ಚಲನವಲನ ವೈಕಲ್ಯವುಳ್ಳ (OLOA/BL) ಅಭ್ಯರ್ಥಿಗಳು 
ಅರ್ಜಿ ಸಲ್ಲಿಸಲು ಅರ್ಹರು 

ಉಳಿಕೆ ಮೂಲ ವೃಂದದ 04 ಹುದ್ದೆಗಳು 
ಮೀಸಲಾತಿ | ಇತರೆ | ಗ್ರಾಮೀಣ | - ಒಟ್ಟು 
| ಪ . ಜಾ | 01 | - | 01 
ಪ್ರ .2 ( ಎ ) 

01 . | - | 01 
| ಸಾ . ಅ . 
ಸಾ 

| 

01 | 01 | 02 
03 - 01 | 


01 


- 04 


- 07 


* 17650 


1941 
2066 


32000 


ಪೌರಾಡಳಿತ ನಿರ್ದೇಶನಾಲಯದಲ್ಲಿ 
ಮಹಾನಗರ ಪಾಲಿಕೆಗಳಲ್ಲಿ ಕಿರಿಯ 
ಅಭಿಯಂತರರು ( ಸಿವಿಲ್) 108 + 17 
ಹುದ್ದೆಗಳು 
Junior Engineer (Civil) in City 
Corporation in the Dept. of 
Municipal Administration 108 + 17 
posts 


Must have passed Diploma | ಕನಿಷ್ಠ - 18 
in Civil Engineering from a | ಗರಿಷ - 35 
Government recognised 

ಪ್ರ, 2ಎ) 
University / Institution . 

ಪ್ರ 2ಬಿ 
ಪ್ರ 3ಎ ( 38 
ಪ್ರ 3ಬಿ ) 


04 


05 


ಉಳಿಕೆ ಮೂಲ ವೃಂದದ 108 ಹುದ್ದೆಗಳು 
ಇ | ಮ ಗ್ರಾ , ಮಾ . ಸೈ | ಅಂ . ವಿ ಯೋ . ಅ | ಕಮಾಅ | ಒಟ್ಟು 
- 02 | 06 | 05 | 01 | 01 

| 01 - 16 
- 01 | 01 | 01 | - | 01 | 
| 01 | 02 | 01 | - | 01 | 
| 02 | 06 05 | 01 | 
- 01 | 01 | 01 | - 

04 
| 01 | 01 | 01 | - | 01 

04 | 
| 02 

01 

05 
| 09. 

03 . 
37 | 29 07 || 10 * * * / 

108 


02 


Oh. 


ಮೀಸಲಾತಿ 
ಪ . ಜಾ 
ಪ . ಪಂ 
ಪ್ರ .1 
ಪ್ರ .2 ( ಎ ) 
ಪ್ರ .2 ( ಬಿ) 
ಪ್ರ .3 ( ಎ ) 
ಪ್ರ.3 ( ಬಿ) 
ಸಾ . ಅ . 
ಒಟ್ಟು 


16. 


18 


54 


ಪ . ಜಾ ) 
ಪ . ಪಂ } 40 | 
ಪ್ರ 1 ) 


05 


* * * * 


( 


ಸೂಚನೆ:- * ** /*** * ಶ್ರವಣ ದೋಷ / ಚಲನವಲನ ವೈಕಲ್ಯವುಳ್ಳ ( OL/ OA/ BL)ಅಭ್ಯರ್ಥಿಗಳು ಅರ್ಜಿ 
ಸಲ್ಲಿಸಲು ಅರ್ಹರು 


೪೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮ , ೨೦೧೬ 


ಭಾಗ ೫ 


( 3 ) 


(5) 


ಹೈದರಾಬಾದ್ -ಕರ್ನಾಟಕ ಸ್ಥಳೀಯ ವೃಂದದ 17 ಹುದ್ದೆಗಳು 


ಮೀಸಲಾತಿ 


ಅಂ . ವಿ 


ಒಟ್ಟು 


ಪ . ಜಾ 


| 


01 


| 


01 


| 


01 


| 


03 | 


ಪ . ಪಂ 


- 01 


[ 01 || 

01 


ಪ್ರ .1 


01 


02 


ಪ್ರ . 2 ( ಎ ) 
ಪ್ರ .2 ( ಬಿ) 


01 
01 


ಪ್ರ .3 ( ಎ ) 


- 


| 01 
- 01 

02 | 03 | 02 | 01 
08 | 05 | 03 | 01 ** * / *** * 


ಸಾ . ಅ . 


ಒಟ್ಟು 


* * * * 


17 


ಸೂಚನೆ:- ಈkesh/ keaks ಶ್ರವಣ ದೋಷ / ಚಲನವಲನ ವೈಕಲ್ಯವುಳ್ಳ ( OL/OA/BL) ಅಭ್ಯರ್ಥಿಗಳು 
ಅರ್ಜಿ ಸಲ್ಲಿಸಲು ಅರ್ಹರು 

ಉಳಿಕೆ ಮೂಲ ವೃಂದದ 25 ಹುದ್ದೆಗಳು 
ಮೀಸಲಾತಿ / ಇತರೆ ( ಮ | ಗ್ರಾ | ಮಾ.ಸೈ | ಅಂ.ವಿ | ಒಟ್ಟು 


08 


2067 - 
2096 


ಪೌರಾಡಳಿತ ನಿರ್ದೇಶನಾಲಯದಲ್ಲಿ 
ಮಹಾ ನಗರ ಪಾಲಿಕೆಗಳಲ್ಲಿ ಕಿರಿಯ 
ಅಭಿಯಂತರರು (ಎಲೆಕ್ಟಿಕಲ್ ) 
25 + 05 ಹುದ್ದೆಗಳು 


17650 
32000 


Must have passed Diploma | ಕನಿಷ್ಠ - 18 
in Electrical Engineering | ಗರಿಷ - 35 
from a Government 

ಪ್ರ, 2ಎ) . 
recognized 

ಪ್ರ 2ಬಿ 
University/ Institution 

ಪ್ರ 3ಎ ( 38 
ಪ್ರ 3ಬಿ 


ಪ . ಜಾ 


| 


04 


01 . 
01 


ಪ . ಪಂ 


(d((દશ( 


ಪ .1 


Junior Engineer (Electrical) in 
City Corporation in the Dept. of 
Municipal Administration 25 + 05 


| 


04 


posts 


. 
40 


ಪ್ರ .2 ( ಎ) . 
ಪ್ರ .2 ( ಬಿ ) 
ಪ್ರ .3 ( ಎ ) 
ಪ್ರ .3 ( ಬಿ) 
ಸಾ . ಅ . 


ಪ. ಜಾ 
ಪ . ಪಂ 
ಪ್ರ 1 


| 


| 


01 


01 . 
02 | 05 | 03 | 
09 | 07 | 05 | 


- 
- 01 


| 
| 


01 


12 


ಒಟ್ಟು 


01 


03 * * * / 


* * * * 


ಸೂಚನೆ:- ***/**** ಶ್ರವಣ ದೋಷ/ ಚಲನವಲನ ವೈಕಲ್ಯವುಳ್ಳ ( OL) ಅಭ್ಯರ್ಥಿಗಳು 
ಅರ್ಜಿ ಸಲ್ಲಿಸಲು ಅರ್ಹರು 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮ , ೨೦೧೬ 


೪೮೫ 


( 3 ) 


(5) 


( 7) 
ಹೈದರಾಬಾದ್ - ಕರ್ನಾಟಕ ಸ್ಥಳೀಯ ವೃಂದದ 05 ಹುದ್ದೆಗಳು 


ಒಟ್ಟು 


ಮೀಸಲಾತಿ 

ಪ . ಜಾ 
ಪ . ಪಂ . 


01 


| ಇತರೆ | ಮಹಿಳೆ 

01 
| 01 
| 01 | 
| 01 | 01 
| 04 | 01 


ಪ್ರ .1 
ಸಾ . ಅ . 
ಒಟ್ಟು 


02 


| 


- 09 


2097 
2307 


ಪೌರಾಡಳಿತ ನಿರ್ದೇಶನಾಲಯದಲ್ಲಿನ 714550 
ಮಹಾ ನಗರ ಪಾಲಿಕೆಯಲ್ಲಿ 26700 
ಕಾಮಗಾರಿ ನಿರೀಕ್ಷಕರು 167 + 44 
ಹುದ್ದೆಗಳು 


* ಉಳಿಕೆ ಮೂಲ ವೃಂದದ 167 ಹುದ್ದೆಗಳು 
ಮೀಸಲಾತಿ | 

ಮಾ . ಸೈ ಯೋ .ಅ 
ಪ . ಜಾ 

02 | 01 
ಪ. ಪಂ | 01 | 02 | 01 


ಕಮಾಅ | 

ಒಟ್ಟು 
26 


04 


| (1) Must have passed SSLC | ಕನಿಷ್ಠ - 18 
or its 

equivalent | ಗರಿಷ್ಠ - 35 
examinations. 

ಪ್ರ, 2ಎ ) 

ಪ್ರ 2ಬಿ 
(2) Must have successfully 
completed Two years Job 

ಪ್ರ 3ಎ ( 38 
Oriented Course of Civil 
Construction Technology 
from a Government ಪ. ಜಾ ) 
recognized Institution . 

ಪ . ಪಂ 40 
ಪ್ರ 1 ) 


(ા(ા(8 


05 


ಪ್ರ .1 


Work Inspectors in City 
Corporation in the Dept. of 
Municipal Administration 167 + 44 
posts 


07 


C 
| 
… 


ಪ್ರ .2 ( ಎ ) 


| 


09 | 


25 


ಪ್ರ . 2 ( ಬಿ ) 


| 02 


02 


07 


ಪ್ರ.3( ಎ) 


02 


06 


ಪ್ರ .3 ( ಬಿ) 


08 


ಸಾ . ಅ . 


. 


27 


04 


83 


ఒట్టు 


56 


43 | 


12 


13 * * * / 


06 


06 


| 


167 


* 


* * 


ಸೂಚನೆ:- * ** /** * * ಶ್ರವಣ ದೋಷ/ ಚಲನವಲನ ವೈಕಲ್ಯವುಳ್ಳ ( OA/ OL) ಅಭ್ಯರ್ಥಿಗಳು 
ಅರ್ಜಿ ಸಲ್ಲಿಸಲು ಅರ್ಹರು 


೪೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮ , ೨೦೧೬ 


ಭಾಗ ೫ 


( 3 ) 


( 6) 


ಮೀಸಲಾತಿ 
ಪ. ಜಾ 
ಪ. ಪಂ 
ಪ್ರ.1 
ಪ್ರ .2( ಎ) 
ಪ್ರ.2( ಬಿ) 
ಪ್ರ .3 ( ಎ ) 
ಪ್ರ .3 ( ಬಿ) 
ಸಾ . ಅ . 


ಹೈದರಾಬಾದ್ - ಕರ್ನಾಟಕ ಸ್ಥಳೀಯ ವೃಂದದ 44 ಹುದ್ದೆಗಳು 
ಇ | ಮ | ಗ್ರಾ | ಮಾ . ಸೈ | ಅಂ .ವಿ | ಯೋ . ಅ | ಕಮಾಲಿ ಒಟ್ಟು 
| 02 | 02 | 02 | - | 01 | - | - - 07 

01 | 01 | - | - | - | - | - 02 
| 01 | 01 | - | - | - | - | - 02 
| 01 | 02 | 02 | - | - 01 

06 
| 01 | 01 | - | 
01 - 

02 
| 01 | - | 
| 01 | 01 | 

02 
04 | 08 | 05 | 02 | 01 | 01 | 01 | 22 
12 | 16 | 09 

03 * * * / ] 

01 | 44 


01 


ಒಟ್ಟು 


02 


* * * * 


| 


10 | 


2308 
2336 


ಪೌರಾಡಳಿತ ನಿರ್ದೇಶನಾಲಯದಲ್ಲಿ 
ನಗರ ಸಭೆ/ ಪುರಸಭೆಗಳಲ್ಲಿ 
ಎಲೆಕ್ನಿಷಿಯನ್ ಗ್ರೇಡ್ -1 23 + 06 
ಹುದ್ದೆಗಳು 


ರೂ . 
12500 
24000 


ಸೂಚನೆ:- ***/x*** ಶ್ರವಣ ದೋಷ/ ಚಲನವಲನ ವೈಕಲ್ಯವುಳ್ಳ (OAOL) ಅಭ್ಯರ್ಥಿಗಳು 
ಅರ್ಜಿ ಸಲ್ಲಿಸಲು ಅರ್ಹರು 

ಉಳಿಕೆ ಮೂಲ ವೃಂದದ 23 ಹುದ್ದೆಗಳು 
| ಮೀಸಲಾತಿ | ಇತರೆ | ಮಹಿಳೆ | ಗ್ರಾ | ಮಾ .ಸೈ | ಅಂ . ವಿ | ಒಟ್ಟು 
ಪ . ಜಾ 01 | 

- 04 


ಪ . ಪಂ 


- 


| 


01 


ಪ್ರ 3ಎ 


38 


01 . 


03 


Electrician Grade-I in Town 
Municipalities 
/Municipalities in the Dept. of 
Municipal Administration 
23 + 06 posts 


1) Must have passed SSLC | ಕನಿಷ್ಠ - 18 

any equivalent | ಗರಿಷ್ಠ - 35 
examination and 

ಪ್ರ, 2ಎ ) 

ಪ್ರ 2ಬಿ 
2 ) Must have passed a two 
years course in Electrical 

ಪ್ರ 3ಬಿ ) 
Trade from an Industrial 
Training Institute recognized 
by the Governmentresulting 

ಪ. ಜಾ ) . 
in National Trade Certificate ಪ. ಪಂ 40 
(NTC ) 

ಪ್ರ 1 ] 
3) Must have completed one 
year Apprenticeship 
Training in any Industry 
resulting in National 
Apprenticeship Certificate 
(NAC ) 


ಪ್ರ .1 
ಪ್ರ.2 ( ಎ) 
ಪ್ರ . 2( ಬಿ) 
ಪ್ರ .3 ( ಎ) 
ಪ್ರ .3 ( ಬಿ) 


01 . 


01 


_ 01 


ಸಾ . ಅ . 


- 


01 


| 


11 


ಒಟ್ಟು 


02 * * * / 


23 


* * * * 


ಸೂಚನೆ:- *** /** ** ಶ್ರವಣ ದೋಷ/ ಚಲನವಲನ ವೈಕಲ್ಯವುಳ್ಳ One Leg ಅಭ್ಯರ್ಥಿಗಳು 
ಅರ್ಜಿ ಸಲ್ಲಿಸಲು ಅರ್ಹರು 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮ , ೨೦೧೬ 


೪೮೭ 


( 3 ) 


( 7 ) 


ಹೈದರಾಬಾದ್ - ಕರ್ನಾಟಕ ಸ್ಥಳೀಯ ವೃಂದದ 06 ಹುದ್ದೆಗಳು 


ಒಟ್ಟು 


ಮೀಸಲಾತಿ | ಇತರೆ | ಮಹಿಳೆ | ಗ್ರಾಮೀಣ 
ಪ . ಜಾ 


01 . 


01 


ಪ . ಪಂ . 
ಪ್ರ .1 


01 


ಸಾ . ಅ . 


03 


01 
04 


| 
| 


ಒಟ್ಟು 


01 


| 


01 


06 


| 


11 


2337 - 
2475 


ರೂ . 
12500 


ಪೌರಾಡಳಿತ ನಿರ್ದೇಶನಾಲಯದಲ್ಲಿನ 
ಮಹಾ ನಗರ ಪಾಲಿಕೆಯಲ್ಲಿ ಕಿರಿಯ 
ಆರೋಗ್ಯ ನಿರೀಕ್ಷಕರು 119 + 20 
ಹುದ್ದೆಗಳು 


(1) Must have passed SSLC | ಕನಿಷ್ಠ - 18 
or equivalent examinations. 

ಗರಿಷ್ಠ - 35 
and 


24000 


ಮೀಸಲಾತಿ 


ಉಳಿಕೆ ಮೂಲ ವೃಂದದ 119 ಹುದ್ದೆಗಳು 
ಇ | ಮ ಗ್ರಾ, ಮಾ.ಸೈ | ಅಂ.ವಿ | 

ಯೋ . ಅ 
02 | 07 | 05 | 01 | 014 | 


ಕಮಾಅ | ಒಟ್ಟು 


ಪ . ಜಾ 


01 . 


18 


3)+3)B)3) 


ಪ . ಪಂ 


014 


04 


Junior Health Inspectors City 
Corporation in the Dept. of 
Municipal Administration 119 + 20 
posts 


ಪ್ರ .1 


01 # 


05 


(2 ) Must have completed 
successfully a three years 
diploma course in Sanitary 
Health Inspector/ Inspector 
conducted by Para Medical 
Board ofGovernment of 
Karnataka 


ಪ್ರ .2 ( ಎ ) 


014 


17 


40 


ಪ . ಪಂ 
ಪ್ರ 1 ) 


ಪ್ರ .2( ಬಿ) 


014 


05 


OR 


ಪ್ರ .3 ( ಎ ) 


014 


05 


ಪ್ರ .3 ( ಬಿ) 


01 


06 


ಸಾ . ಅ. 


| ol | 02 | 02 | 

10 | 20 || 15 | 
19 | 42 | 31 | 


| 


034 


- 03 


03 | 


59 


05 
07 


ಒಟ್ಟು 


10 # 


05 


05 


| 119 


II. ( 1 ) Must have passed 
PUC or its equivalent 
examinations, and 
( 2) Must have completed 
successfully a two years 
diploma course in Sanitary 
Health Inspector /Health 
Inspector conducted by Para 
Medical Board of 
Government of Karnataka 


ಸೂಚನೆ:- # ದೃಷ್ಟಿ ಮಾಂದ್ಯ / ಶ್ರವಣ ದೋಷ/ ಚಲನವಲನ ವೈಕಲ್ಯವುಳ್ಳ ( OAOL/ OAL/ 
BL) ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು 


೪೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮ , ೨೦೧೬ 


ಭಾಗ ೫ 


( 3) 


( 6 ) 


( 7 ) 
ಹೈದರಾಬಾದ್ - ಕರ್ನಾಟಕ ಸ್ಥಳೀಯ ವೃಂದದ 20 ಹುದ್ದೆಗಳು 
ಮೀಸಲಾತಿ ಇ ಮ | ಗ್ಯಾ , 

ಅಂ . ವಿ | 


ಮಾ . 


( 5 ) 

OR 
III. (1 ) Must have passed 
SSLC or equivalent 
examinations , and 
( 2) Must have completed the 
course in Sanitary Inspector 
Diploma conducted by All 
India Institute of Local Self 
Government . 


ಪ . ಜಾ 


| 01 


| 


01 | 


_ 03 


01. 


01 


ಪ . ಪಂ 
ಪ್ರ .1. 
ಪ್ರ. 2 ( ಎ) 
ಪ್ರ .2 ( ಬಿ) 
ಪ್ರ .3( ಎ) 
ಪ್ರ .3( ಬಿ) 
ಸಾ . ಅ . 

03 

01 | 01 # 

09 | 05 | 04 01 | 014 20 | 
ಸೂಚನೆ:- #ದೃಷ್ಟಿ ಮಾಂದ್ಯ / ಶ್ರವಣ ದೋಷ/ ಚಲನವಲನ ವೈಕಲ್ಯವುಳ್ಳ ( OA/OLOAL 
BL) ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು 


10 | 


ಒಟ್ಟು 


2476 
2604 


ಪೌರಾಡಳಿತ ನಿರ್ದೇಶನಾಲಯದಲ್ಲಿನ 
ನಗರಸಭೆ/ ಪುರಸಭೆಗಳಲ್ಲಿ ಕಿರಿಯ 
ಆರೋಗ್ಯ ನಿರೀಕ್ಷಕರು 99 + 30 
ಹುದ್ದೆಗಳು 


ರೂ . 
12500 
24000 


(1) Must have passed SSLC | ಕನಿಷ್ಟ - 18 
or equivalent examinations. 

ಗರಿಷ್ಠ - 35 
and 


ಕಮಾಅ | 


ಒಟ್ಟು 


02 || 


01 


| 15 


3)3)3) 


_ 03 
05 


8) 


(2 ) Must have passed a 
three years diploma course 
in Sanitary Health Inspector 
/ Health Inspector 
conducted by Para Medical 
Board ofGovernment of 
Karnataka 


ಉಳಿಕೆ ಮೂಲ ವೃಂದದ 99 ಹುದ್ದೆಗಳು 
ಮೀಸಲಾತಿ | ಇ | ಮ ಗ್ರಾ | ಮಾ .ಸೈ | ಅಂ . ವಿ | ಯೋ .ಅ 
ಪ . ಜಾ 

05 

01 | 014 
ಪ . ಪಂ 

02 
ಪ್ರ .1 

02 
ಪ್ರ .2 ( ಎ ) 
ಪ್ರ.2( ಬಿ) 

ಪ್ರ .3 ( ಎ ) | - 
| ಪ್ರ.3( ಬಿ) 

| 01 | 02 | 01 
ಸಾ . ಅ . 

04 | 03 # | 02 
ಒಟ್ಟು 18 | 33 | 26 | 07 05 # 


Junior Health Inspectors in Town 
Municipalities / 
Municipalities in the Dept. of 
Municipal Administration 
99 + 30 posts 


05 


15 


ಪ. ಜಾ ) 


02 


05 


02 


04 


ಪ. ಪಂ | 40 | 
ಪ್ರ 1 ) 


OR 


13 


03 


07 


99 


II. (1) Must have passed 
PUC or its equivalent 
examinations, and 


ಸೂಚನೆ:- # ದೃಷ್ಟಿ ಮಾಂದ್ಯ / ಶ್ರವಣ ದೋಷ/ ಚಲನವಲನ ವೈಕಲ್ಯವುಳ್ಳ ( OA/ OLOAU 
BL) ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮ , ೨೦೧೬ 


೪೮೯ 


( 3 ) 


( 5 ) 


( 6) 


( 7) 


ಹೈದರಾಬಾದ್ -ಕರ್ನಾಟಕ ಸ್ಥಳೀಯ ವೃಂದದ 30 ಹುದ್ದೆಗಳು 


ಮೀಸಲಾತಿ 


ಯೋ 


. ಅ 


ಕಮಾಅ 


ಒಟ್ಟು 


(2 ) Must have passed a two 
years diploma course in 
Sanitary Health 
Inspector/Health Inspector 
conducted by Para Medical 
Board of Government of 
Karnataka 


ಮಾ . ಸೈ | ಅಂ . ವಿ 

014 


ಪ. ಜಾ 


01 | 


- 05 


* 


| 


OL 


OR 


ಪ . ಪಂ . 

02 
ಪ್ರ.2 ( ಎ) - | 02 | 01 | - | 014 

04 
ಪ್ರ.3 ( ಎ ) 

01 
ಸಾ .ಅ. | 02 | 07 | 04 | 02 | 014 | 01 - 01 | 18 
ಒಟ್ಟು | 05 | 12 | 06 | 02 | 034 | 01 

30 
ಸೂಚನೆ:- # ದೃಷ್ಟಿ ಮಾಂದ್ಯ / ಶ್ರವಣ ದೋಷ/ ಚಲನವಲನ ವೈಕಲ್ಯವುಳ್ಳ ( OA/OUOAL 
BL) ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರು 


- 01 


III. (1) Must have passed 
SSLC or equivalent 
examinations, and 


( 2 ) Must have passed the 
course in Sanitary Inspector 
Diploma conducted by All 
India Institute of Local Self 
Government. 


ಮಹಿಳೆಯರಿಗೆ / ಮಾಜಿ ಸೈನಿಕರಿಗೆ / ಗ್ರಾಮೀಣ / ಕಮಾಅ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ರಿಕ್ತ ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳನ್ನು ಆಯಾ ವರ್ಗಕ್ಕೆ ಸೇರಿದ ಇತರೆ ಅಭ್ಯರ್ಥಿಗಳಿಂದ 
ಭರ್ತಿ ಮಾಡಲಾಗುವುದು. 

ಮನೋಜ್ಕುಮಾರ್ ಮೀನಾ, ಭಾ . ಆ . ಸೇ . 
PR- 83 

ಕಾರ್ಯದರ್ಶಿ , 
SC- 250 

ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು- 560001. 


೪೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೮, ೨೦೧೬ 

ಭಾಗ ೫ 
ಚಿತ್ರದುರ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿ 

ಅಧಿಸೂಚನೆ ಸಂಖ್ಯೆ : 2 /2016, ದಿನಾಂಕ: 13.04.2016 
ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 31- 05 -2016 ಸಂಜೆ 5 - 00 ಗಂಟೆಗೆ 
ವಿಷಯ : - ಚಿತ್ರದುರ್ಗ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ ಜವಾನರ ಹುದ್ದೆಯ ನೇಮಕಾತಿ ಬಗ್ಗೆ 
ಉಲ್ಲೇಖ : 1. ಗೌರವಾನ್ವಿತ ಉಚ್ಚ ನ್ಯಾಯಾಲಯ , ಬೆಂಗಳಾರು ರವರ ಪತ್ರ ಸಂಖ್ಯೆಃ LCA 1 /164 /2009 , ದಿ: 18.03.2010 . 

2. ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮ ಹಾಗೂ ಅಧೀನ ನ್ಯಾಯಾಲಯಗಳ ( ಲಿಪಿಕ ಮತ್ತು ಇತರೆ 

ಹುದ್ದೆಗಳ ನೇಮಕಾತಿ) ನಿಯಮ, 1982. 
3. ಕರ್ನಾಟಕ ಅಧೀನ ನ್ಯಾಯಾಲಯಗಳ ( ಲಿಪಿಕ ಮತ್ತು ಇತರೇ ಹುದ್ದೆಗಳ ನೇಮಕಾತಿ) ( ತಿದ್ದುಪಡಿ) ನಿಯಮ , 2007. 
4. ಈ ಕಛೇರಿ ಅಧಿಸೂಚನೆ ಸಂಖ್ಯೆ 2/2010 , ದಿ: 25.05. 2010. 

5. ಈ ಕಚೇರಿ ಟಿಪಣಿ ದಿನಾಂಕಃ 12 .04.2016 ರ ಮೇಲಿನ ಆದೇಶ. 
ಚಿತ್ರದುರ್ಗ ನ್ಯಾಯಾಂಗ ಘಟಕದಲ್ಲಿ ಉಲ್ಲೇಖ-1ರ ಮುಖಾಂತರ ನೇರ ನೇಮಕಾತಿಗಾಗಿ ಅನುಮತಿಸಲಾಗಿದ್ದ ಹುದ್ದೆಗಳ ಪೈಕಿ ಉಲ್ಲೇಖ - 4ರ 
ಅಧಿಸೂಚನೆ ಮುಖಾಂತರ ತುಂಬಲಾಗದ ಹುದ್ದೆಯನ್ನು ನೇರ ನೇಮಕಾತಿ ಮೂಲಕ ತುಂಬಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 
ಅರ್ಹ ಅಭ್ಯರ್ಥಿಗಳು ಈ ಅಧಿಸೂಚನೆಯ ಜೊತೆಗೆ ಲಗತ್ತಿಸಿರುವ ನಿಗಧಿತ ಅರ್ಜಿ ನಮೂನೆಯಲ್ಲಿ ಬೆರಳಚ್ಚು ಅಥವಾ ಗಣಕೀಕೃತ ಅರ್ಜಿಯನ್ನು 
ರಚಿಸಿಕೊಂಡು ಅಭ್ಯರ್ಥಿಗಳು ಅರ್ಜಿಯಲ್ಲಿ ಹುದ್ದೆಗೆ ಸಂಬಂಧಿಸಿದಂತೆ ಎಲ್ಲಾ ಅಂಕಣಗಳಲ್ಲಿ ಮಾಹಿತಿಯನ್ನು ಭರ್ತಿ ಮಾಡಿ ದಿನಾಂಕ: 31.05. 2016 ರಂದು 
ಸಂಜೆ 5.00 ಗಂಟೆ ಸಮಯದೊಳಗಾಗಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಚಿತ್ರದುರ್ಗಕ್ಕೆ ತಲುಪುವಂತೆ 
ಸಲ್ಲಿಸತಕ್ಕದ್ದು. 

ಎ) ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ: 08 /ಸೇನೆನಿ /1995 , ದಿನಾಂಕಃ20.06.1995. 
ಬಿ) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ:53/ಸೇನೆನಿ/2007 , ದಿನಾಂಕಃ04 . 01.2008. 
ಸಿ) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ:128 /ಸೇನೆನಿ/2008, ದಿನಾಂಕಃ01.08.2009. 

ರ ಮೇಲ್ಕಂಡ ಸರ್ಕಾರಿ ಆದೇಶಗಳ ಅನುಸಾರ ವರ್ಗಿಕರಣವನ್ನು ಈ ಕೆಳಕಂಡಂತೆ ವರ್ಗಿಕರಿಸಲಾಗಿದೆ. 
ಜವಾನರು: ಹುದ್ದೆಗಳ ಸಂಖ್ಯೆ : 01 
ಕ್ರ. ಸಂ . ಮೀಸಲಾತಿ ವರ್ಗಿಕರಣ 

ಹುದ್ದೆಗಳ ಸಂಖ್ಯೆ 
ಸಾಮಾನ್ಯ ಅಭ್ಯರ್ಥಿ ( ಮಾಜಿ ಸೈನಿಕ / ಇತರೆ) 

01 
ಒಟ್ಟು 

01 ಹುದ್ದೆ 

ಶೈಕ್ಷಣಿಕ ವಿದ್ಯಾರ್ಹತೆ 
ಜವಾನರ ಹುದ್ದೆ: 
1. 7ನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 
2 . ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಬರಬೇಕು. 
ಆಯ್ಕೆ ವಿಧಾನ: 

ಜವಾನರ ಹುದ್ದೆಗೆ 7ನೇ ತರಗತಿ ಪರೀಕ್ಷೆಯಲ್ಲಿ ಪಡೆದ ಗರಿಷ್ಠ ಅಂಕಗಳ ಅರ್ಹತೆಯ ಆಧಾರದ ಅನ್ವಯ 01 ಹುದ್ದೆಗೆ 10ರ ಅನುಪಾತದಲ್ಲಿ 
ಅಭ್ಯರ್ಥಿಗಳನ್ನು ಸಂದರ್ಶನದ ಪ್ರಕ್ರಿಯೆಗೆ ತೊಡಗಿಸಲಾಗುವುದು ಹಾಗೂ ಸಂದರ್ಶನದಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. 

ಪರಿವೀಕ್ಷಣಾ ಅವಧಿ : 
ನೇಮಕ ಹೊಂದಿದ ಅಭ್ಯರ್ಥಿಗಳನ್ನು ಕರ್ನಾಟಕ ಸೇವಾ ನಿಯಮ , ಪರಿವೀಕ್ಷಣಾ ನಿಯಮ, 1977ರ ಪ್ರಕಾರ 02 ವರ್ಷಗಳ ಪರಿವೀಕ್ಷಣಾ 
ಅವಧಿಯಲ್ಲಿರತಕ್ಕದ್ದು, ಹಾಗೂ ಸದರಿ ಅವಧಿಯಲ್ಲಿ ತಮ್ಮ ಹುದ್ದೆಗಳಿಗೆ ಯಾವುದಾದರೂ ಇಲಾಖಾ ಪರೀಕ್ಷೆಗಳಲ್ಲಿ ಹಾಗೂ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ, 
ನಿಯಮದಡಿ ಗೊತ್ತುಪಡಿಸಿದರೆ ಅವುಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು. 

ಪಿಂಚಣಿ ಸೌಲಭ್ಯ 
ಸರ್ಕಾರದ ಆದೇಶ ಸಂಖ್ಯೆ : ಎಫ್. ಡಿ. ( ಎಸ್. ಪಿ .ಎಲ್ )/ 04 / ಪಿ . ಇ. ಟಿ /2005, ದಿನಾಂಕ:31 .03.2006 ರಂತೆ ಅನ್ವಯಿಸುವುದು. 
ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ 
ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಪಡೆಯುವುದರ ಮೂಲಕ ಅರ್ಜಿಯನ್ನು 
ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸತಕ್ಕದ್ದು. 

ವೇತನ ಶ್ರೇಣಿ : 
ಜವಾನರು 

{ 9600 - 200 - 12000 - 250 -13000 - 300 -14200 - 350 - 14550 ಮತ್ತು ಇತರೆ ಭತ್ಯೆಗಳು 


( 


* 


ವಯೋಮಿತಿ: ಕನಿಷ್ಠ 18 ವರ್ಷಗಳು 
ಗರಿಷ್ಟ : 
ಸಾಮಾನ್ಯ ವರ್ಗ 

35 ವರ್ಷ 
ಅರ್ಜಿಗಳನ್ನು ಸ್ವೀಕರಿಸಲು ನಿಗಧಿ ಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
ಸರ್ಕಾರಿ ಸೇವೆಯಲ್ಲಿರುವವರಿಗೆ/ವಿಧವೆಯರಿಗೆ/ ಅಂಗವಿಕಲರಿಗೆ ವಯೋಮಿತಿಯಲ್ಲಿ 10 ವರ್ಷಗಳ ಗರಿಷ್ಠ ಮಿತಿಯಲ್ಲಿ ಸಡಿಲಿಕೆ ಇರುತ್ತದೆ. 


1) 


2 ) 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೬ 

೪೯೧ 
3) ಮಾಜಿ ಸೈನಿಕರಿಗೆ ಗರಿಷ್ಠ ವಯೋಮಿತಿ, ಅವನು ಸಶಸ್ತ ದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವವನೋ ಆ ವರ್ಷಗಳಿಗೆ ಮೂರು 

ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳು ಅಗುವುದೋ ಅಷ್ಟು ವರ್ಷಗಳ ಸಡಿಲಿಕೆ. 
ವಿಧವೆಯಾಗಿದ್ದರೆ ಅವರು ಗರಿಷ್ಠ ವಯೋಮಿತಿ ಸೌಲಭ್ಯವನ್ನು ಕೋರುವವರು ವಿಧವೆಯೆಂಬ ಬಗ್ಗೆ ತಹಶೀಲ್ದಾರ್ ದರ್ಜೆಗೆ ಕಡಿಮೆ ಇಲ್ಲದ 
ಕಂದಾಯ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರಗಳನ್ನು ದ್ವಿಪ್ರತಿಯಲ್ಲಿ ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು . 
ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ ಪಕ್ಷದಲ್ಲಿ ಗರಿಷ್ಟ 
ವಯೋಮಿತಿಯನ್ನು ಅಭ್ಯರ್ಥಿಯು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ ಹಿಂದೆ ಸೇವೆ 

ಸಲ್ಲಿಸಿದ್ದಾರೋ ಅಷ್ಟು ವರ್ಷಗಳ ಅಥವಾ 05 ವರ್ಷಗಳ ಅವಧಿ, ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು ಅನ್ವಯಿಸುತ್ತದೆ. 
ಸಾಮಾನ್ಯ ಸೂಚನೆಗಳು: 
1) ಅಭ್ಯರ್ಥಿಯು ಈ ಅಧಿಸೂಚನೆಯಲ್ಲಿ ಲಗತ್ತಿಸಿದ ನಿಗಧಿತ ಅರ್ಜಿ ನಮೂನೆಯಲ್ಲಿ ಬೆರಳಚ್ಚು ಮಾಡಿಸಿದ ಅಥವಾ ಗಣಕೀಕೃತ ಅರ್ಜಿಯನ್ನು ತನ್ನ 

ಕೈ ಬರವಣಿಗೆಯಲ್ಲಿ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು . 
2 ) ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಹಾಗೂ ಮೀಸಲಾತಿಯಡಿಯಲ್ಲಿ ಅರ್ಜಿ ಹಾಕಲು ಬಯಸುವವರು ಆಯಾ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ನಿಗಧಿತ ಅರ್ಜಿ 

ನಮೂನೆಗಳಲ್ಲಿ ಅರ್ಜಿ ಸಲ್ಲಿಸತಕ್ಕದ್ದು . 
3) ಅಭ್ಯರ್ಥಿಯು ಇತ್ತೀಚಿನ ಪಾಸ್‌ಪೋರ್ಟ್ ಸೈಜ್ ಫೋಟೋವನ್ನು ಅರ್ಜಿ ನಮೂನೆಯಲ್ಲಿ ತೋರಿಸಿರುವ ಜಾಗದಲ್ಲಿ ಅಂಟಿಸಿ ಅದರ ಮೇಲೆ ಸಹಿ 

ಮಾಡತಕ್ಕದ್ದು. 
4) ಅರ್ಜಿ ನಮೂನೆಯೊಂದಿಗೆ ಸಲ್ಲಿಸಬೇಕಾಗಿರುವ ಶೈಕ್ಷಣಿಕ ವಿದ್ಯಾರ್ಹತೆಯ ಅಂಕಪಟ್ಟಿಗಳನ್ನು ಹಾಗೂ ಇತರ ಪ್ರಮಾಣ ಪತ್ರಗಳನ್ನು ಸ್ವಯಂ ದೃಢೀಕರಿಸಿ 

- ಪ್ರತಿಗಳನ್ನು ಲಗತ್ತಿಸುವ ಅವಶ್ಯಕತೆ ಇರುವುದಿಲ್ಲ.) ಲಗತೀಕರಿಸಿದ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸುವ 
ದಿನಾಂಕದ ಒಳಗೆ ಪಡೆದಿರಬೇಕು. 
5) ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ತಮ್ಮ ನಡತೆ ಮತ್ತು ಶೀಲದ ಬಗ್ಗೆ ತಮ್ಮ ಸಂಬಂಧಿಯಲ್ಲದ ಸಮಾಜದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಪಡೆದ ಎರಡು 

ಪ್ರಮಾಣ ಪತ್ರಗಳನ್ನು ಹಾಗೂ ಕೊನೆಯಲ್ಲಿ ವ್ಯಾಸಂಗ ಮಾಡಿದ ಶಾಲೆ/ವಿದ್ಯಾಲಯದಿಂದ ಪಡೆದ ಒಂದು ಪ್ರಮಾಣ ಪತ್ರವನ್ನು ಲಗತ್ತಿಸತಕ್ಕದ್ದು. 
6) ಅಭ್ಯರ್ಥಿಗಳು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅನುಸರಿಸಿರುವುದು ಕಂಡು ಬಂದಲ್ಲಿ ಅಂತಹವರನ್ನು 

ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ. 
7) ಅಪೂರ್ಣವಾಗಿರುವ, ಸಹಿ ಮಾಡಿದ ಮತ್ತು ವಿದ್ಯಾರ್ಹತೆ, ಜನ್ಮ ದಿನಾಂಕ, ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯಿತಿ ಬಗ್ಗೆ ಸಂಬಂಧಪಟ್ಟ 

ದಾಖಲೆಗಳನ್ನು ಹೊಂದಿರದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
8) ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸಬೇಕು. ಇಲ್ಲವಾದಲ್ಲಿ 
- ಸದರಿ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 

ಅಭ್ಯರ್ಥಿಗಳು ತಮ್ಮ ಅರ್ಜಿಯ ಜೊತೆ ಸ್ವ ವಿಳಾಸವಿರುವ ಲಕೋಟೆಯನ್ನು ಸಲ್ಲಿಸಬೇಕು ಸದರಿ ಲಕೋಟೆಯ ಮೇಲೆ ನೋಂದಾಯಿತ ಅಂಚೆಗೆ 

ತಗಲುವ ಅಂಚೆ ಚೀಟಿಯನ್ನು ಲಗತ್ತಿಸಿರಬೇಕು. 
10) ಅರ್ಜಿದಾರರು ಯಾವ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುತ್ತಿದ್ದಾರೆಂಬುದನ್ನು ದಪ್ಪ ಅಕ್ಷರಗಳಲ್ಲಿ ಲಕೋಟೆಯ ಮತ್ತು ಅರ್ಜಿಯ ಮೇಲೆ ತಪ್ಪದೇ 

ನಮೂದಿಸತಕ್ಕದ್ದು. 
11) ಸಂದರ್ಶನಕ್ಕೆ ಅರ್ಹತೆ ಗಳಿಸಿದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗುವುದು. 
12 ) ಅಸಮರ್ಪಕ ಅಥವಾ ಅಪೂರ್ಣ ಅಂಚೆ ವಿಳಾಸದಿಂದ ಅಭ್ಯರ್ಥಿಗೆ ಸಂದರ್ಶನಕ್ಕೆ ಹಾಜರಾಗಲು ಮಾಹಿತಿ ಸಿಗದಿದ್ದ ಪಕ್ಷದಲ್ಲಿ ಅವರು ಸಂದರ್ಶನಕ್ಕೆ 

ಹಾಜರಾಗಲು ಅನರ್ಹರೆಂದು ತಿಳಿಯತಕ್ಕದ್ದು, ಈ ಬಗ್ಗೆ ಯಾವುದೇ ಪತ್ರ ವ್ಯವಹಾರಗಳಿಗೆ ಅವಕಾಶವಿರುವುದಿಲ್ಲ. 
13) ವಿವರ ತುಂಬಿರುವ ಅರ್ಜಿಗಳನ್ನು ಈ ಕಛೇರಿಯ ವಿರಾಮದ ವೇಳೆಯನ್ನು ಹೊರತುಪಡಿಸಿ ಕೆಲಸದ ವೇಳೆಯಲ್ಲಿ ಮಾತ್ರ ಸ್ವೀಕರಿಸಲಾಗುವುದು. 
14) ಪರಿಶಿಷ್ಟ ಜಾತಿ / ಪಂಗಡದ ಅಭ್ಯರ್ಥಿಗಳು ನಮೂನೆ- ಡಿ ಯಲ್ಲಿ ಹಾಗೂ ಪ್ರವರ್ಗ -2ಎ, 2ಬಿ, 3ಎ, 3 - ಬಿ , ಗೆ ಸೇರಿ ದ ಅಭ್ಯರ್ಥಿಗಳು 

ನಮೂನೆ- ಎಫ್ ನಲ್ಲಿ ಮತ್ತು ಪ್ರವರ್ಗ - 1 ಗೆ ಸೇರಿದ ಅಭ್ಯರ್ಥಿಗಳು ನಮೂನೆ- ಇ ನಲ್ಲಿ ಸಂಬಂಧಿಸಿದ ತಹಶೀಲ್ದಾರ್‌ರವರಿಂದ ಅರ್ಜಿ ಸಲ್ಲಿಸಲು 
ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ನೆರಳಚ್ಚು ಪ್ರತಿಯನ್ನು ಸಲ್ಲಿಸತಕ್ಕದ್ದು , ಹಾಗೂ 
ಸಂದರ್ಶನಕ್ಕೆ ಅರ್ಹರಾದ ಪಕ್ಷದಲ್ಲಿ ಅಭ್ಯರ್ಥಿಯು ಅರ್ಜಿಯೊಂದಿಗೆ ಸಲ್ಲಿಸಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನೇ 

ಹಾಜರುಪಡಿಸತಕ್ಕದ್ದು. 
15 ) ಅಂಗವಿಕಲ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ದಿನಾಂಕ:19.05.2005ರ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ೩115 /ಸೇನ ನಿ/2005ರಲ್ಲಿ 

ನಿಗಧಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರವ 

ಪ್ರತಿಯನ್ನು ಸಲ್ಲಿಸತಕ್ಕದ್ದು. 
16 ) ಮಾಜಿ ಸೈನಿಕರು ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಬಗ್ಗೆ ವಿಮುಕ್ತಿ ಹೊಂದಿದ ಬಗೆಗಿನ ಪ್ರಮಾಣ 

ಪತ್ರವನ್ನು ಸಲ್ಲಿಸತಕ್ಕದ್ದು. 
17 ) ಅಧಿಸೂಚಿಸಲಾಗಿರುವ ಹುದ್ದೆಯು ಸಾಮಾನ್ಯ ಅಭ್ಯರ್ಥಿ ( ಮಾಜಿ ಸೈನಿಕ) ಪ್ರವರ್ಗಕ್ಕೆ ಮೀಸಲಾಗಿದ್ದು , ಅರ್ಹ ಮಾಜಿ ಸೈನಿಕ ಅಭ್ಯರ್ಥಿಗಳು 

ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ಸಾಮಾನ್ಯ ಅಭ್ಯರ್ಥಿ ( ಇತರೆ) ಪ್ರವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದು. ಮಾಜಿ ಸೈನಿಕ ಅಭ್ಯರ್ಥಿಗಳು 
ಲಭ್ಯವಿರುವ ಪಕ್ಷದಲ್ಲಿ ಸಾಮಾನ್ಯ ಅಭ್ಯರ್ಥಿ ( ಇತರೆ ) ಅಭ್ಯರ್ಥಿಗಳು ಸಲ್ಲಿಸಿರುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಎಸ್ . ಬಿ. ವಸ್ತ್ರಮಠ, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 

ಚಿತ್ರದುರ್ಗ . 


೪೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೬ 


ಭಾಗ ೫ 


ಅರ್ಜಿ ನಮೂನೆ 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 

ಭಾವಚಿತ್ರ 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ - ಇವರಿಗೆ. 
ಮಾನ್ಯರೆ, 

ಚಿತ್ರದುರ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಧಿಸೂಚನೆ ಸಂಖ್ಯೆಃ2 /2016 ದಿನಾಂಕಃ13.04.2016 ರ ಪ್ರಕಾರ 
ಹುದ್ದೆಗೆ ನಾನು 

– ಮೀಸಲಾತಿಯ ವರ್ಗದಡಿಯಲ್ಲಿ ಆಯ್ಕೆ ಯನ್ನು ಬಯಸಿ ಈ ಮೂಲಕ ನನ್ನ ವಿವರಗಳೊಂದಿಗೆ ಅರ್ಜಿ ಸಲ್ಲಿಸಿರುತ್ತೇನೆ. 
ಅಭ್ಯರ್ಥಿಯ ಹೆಸರು 
| ತಂದೆಯ /ತಾಯಿಯ /ಗಂಡನ ಹೆಸರು 
ಪೂರ್ಣ ವಿಳಾಸ 
ವಯಸ್ಸು ಮತ್ತು ಜನ್ಮ ದಿನಾಂಕ 
ಲಿಂಗ 

ಪುರುಷ/ ಮಹಿಳೆ 
ರಾಷ್ಟ್ರೀಯತೆ 


00 


ಮತ 


00 


00 


ಜಾತಿ/ ಉಪಜಾತಿ 
ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಚ್ಚಿಸಿರುವುದರ ಬಗ್ಗೆ 
ನಮೂದಿಸುವುದು 
ಯಾವ ಮೀಸಲಾತಿಯಡಿಯಲ್ಲಿ 
ನೇಮಕಾತಿ ಅಪೇಕ್ಷಿಸುವಿರಿ ? 
ಶೈಕ್ಷಣಿಕ ವಿದ್ಯಾರ್ಹತೆಯ ವಿವರಗಳು : 
(ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು) 
ಉತ್ತೀರ್ಣ ಹೊಂದಿದ ಪರೀಕ್ಷೆಗಳು 

ಉತ್ತೀರ್ಣ ಹೊಂದಿದ ಗರಿಷ್ಟ ಪಡೆದಿರುವ ಶೇಕಡವಾರು 

ವರ್ಷ ಮತ್ತು ಅಂಕಗಳು ಅಂಕಗಳು ಅಂಕಗಳು 

ನೋಂದಣಿ ಸಂಖ್ಯೆ 
7ನೇ ತರಗತಿ ಪರೀಕ್ಷೆ 
ಜಾತಿ/ ಗ್ರಾಮೀಣ/ ಮಾಜಿ ಸೈನಿಕ/ ಅಂಗವಿಕಲ/ ವಿಧವೆ ಮೀಸಲಾತಿ 
ಸೌಲಭ್ಯ ಪಡೆಯ ಬಯಸುವ ಅಭ್ಯರ್ಥಿಗಳು ಸಂಬಂಧಪಟ್ಟ 
ಅಧಿಕಾರಿಗಳಿಂದ ಪಡೆದ ಪ್ರಮಾಣ ಪತ್ರ 
| ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರಾ ( ನಿರಾಪೇಕ್ಷಣಾ 
ಪ್ರಮಾಣ ಪತ್ರ ಲಗತ್ತಿಸುವುದು) ? 
ಸ್ವ - ವಿಳಾಸದ ಲಕೋಟೆಯ ಮೇಲೆ ನೋಂದಾಯಿತ ಅಂಚೆಗೆ 
ತಗಲುವ ಅಂಚೆ ಚೀಟಿಯನ್ನು ಲಗತ್ತಿಸಿರುತ್ತೀರಾ ? 

ಅರ್ಜಿ ಸಲ್ಲಿಸಲು ಇಚ್ಛೆ ಪಡುವ ಇತರೆ ಯಾವುದಾದರು 
13 

ವಿವರಗಳು: 
ಸೂಚನೆ:- ಅಭ್ಯರ್ಥಿಯು ತನಗೆ ಅನ್ವಯವಾಗದ್ದನ್ನು ಹೊಡೆದು ಹಾಕುವುದು. 

ಘೋಷಣೆ 
ಈ ಮೇಲೆ ನಮೂದಿಸಿರುವ ಮಾಹಿತಿ ಮತ್ತು ವಿವರಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯವಾಗಿದ್ದು ಹಾಗೂ ಒಂದು ವೇಳೆ ಅವು ಅಸತ್ಯವೆಂದು 
ಕಂಡು ಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ಬಿಟ್ಟು ಬಿಡಲು ಹಾಗೂ ಅಗತ್ಯ ಶಿಸ್ತಿನ ಕ್ರಮ ಎದುರಿಸಲು ನಾನು ಬದ್ಧನಾಗಿರುತ್ತೇನೆ/ ಬದ್ಧಳಾಗಿರುತ್ತೇನೆ. ನಾನು 
ಆಯ್ಕೆಗೊಂಡರೆ ಚಿತ್ರದುರ್ಗ ಜಿಲ್ಲಾ ಘಟಕದ ಯಾವುದೇ ನ್ಯಾಯಾಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಸಿದ್ಧನಿದ್ದೇನೆ/ಸಿದ್ಧಳಿದ್ದೇನೆ. 


ದಿನಾಂಕಃ 

ಅಭ್ಯರ್ಥಿಯ ಸಹಿ . 
ಅಭ್ಯರ್ಥಿಯು ಸರ್ಕಾರಿ ನೌಕರನಾಗಿದ್ದ ಪಕ್ಷದಲ್ಲಿ ನೇಮಕಾತಿ ಪ್ರಾಧಿಕಾರಗಳ ದೃಢೀಕರಣ ಪತ್ರ 
ಶ್ರೀ /ಶ್ರೀಮತಿ.....................ಇವರ ನಮ್ಮ ಇಲಾಖೆಯಲ್ಲಿ ದಿನಾಂಕಃ .................ರಿಂದ.............. ರವರೆಗೆ ಸೇವೆ ಸಲ್ಲಿಸುತ್ತಿದ್ದು ಅಭ್ಯರ್ಥಿಯ 
ನಡತೆಯು ಉತ್ತಮವಾಗಿದ್ದು..... .............ಹುದ್ದೆಗೆ ಅರ್ಹರಿರುತ್ತಾರೆ ಮತ್ತು... ............. ಹುದ್ದೆಗೆ ಅರ್ಜಿ ಸಲ್ಲಿಸಲು ಅನುಮತಿಯನ್ನು ನೀಡಲಾಗಿದೆ. 
ಸ್ಥಳಃ 
P . R . 84 

ಪ್ರಾಧಿಕಾರದ ಸಹಿ 
S . C . 10 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೮, ೨೦೧೬ 


Ⓡ52 


02 


03 


OFFICE OF THE ADVOCATE GENERAL 
HIGH COURT BUILDING , BENGALURU – 560 001. 
NOTIFICATION NO . 17 / AG /EST /2016 - 17 , 

DATED : 25 . 04 .2016 . 

" RECRUITMENT FOR THE POST OF DRIVERS ” 
Last Date for submission of Application : 20.05 .2016 (5 -00 P .M .) 
1. Applications in the prescribed proforma appended hereto are invited from the candidates who are qualified and are eligible as 
on the last date fixed for receipt of application for Recruitment to 03 ( Three) posts of Driver on the establishment of Office of the 
Advocate General. 
2 . SCALE OF PAY: 

11600 - 200 - 12000 - 250 - 13000 - 300 - 14200 -350 - 15600 - 400 - 17200 -450 - 19000 -500 -21000 . 
3. QUALIFICATIONS: 

1 . Must be holder of current Light Motor Vehicle Driving License . 

2. Must have passed 7th Standard . 
4 . CLASSIFICATION OF VACANCIES : 
Category 

G . M . Woman 

Total 
G . M . 

02 
S . C . 
S . T . 

1 T 

01 
Total 

01 
5 . AGE LIMIT : Must have attained the age of 18 years and must not have attained the age of: 

a . 40 years in the case of a person belonging to any of the Scheduled Caste or Scheduled Tribe or Category -l of other 

Backward classes . 
b . 38 years in the case of a person belonging to any of the Category- 11 (A )/ II (B )/ III (A )/ III (B ) of the other Backward Classes. 

c . 35 years in case of any other person . 
6 . PROBATION : The period of probation shall be Two years , subject to the Rules prescribed in this behalf. 
7 . DRIVING TEST: Applicants, when called for driving testmust appear at their own expenses , at the place fixed for such test. 
8 . No person who attempts to obtain extraneous support by any means for his/her candidature from officials or non -officials 

shall be eligible for appointment. 
9 . FEE : A fee of Rs. 50 /- (Rupees Fifty only ) is prescribed for every application . It should be remitted by means of Crossed Indian 
Postal Order drawn in favour of the Administrative Officer, Office of the Advocate General, High Court Building, Bengaluru -560 001, and 
the same should be submitted along with the application . Applicants belonging to Scheduled Caste , Scheduled Tribe and Category -|| 
are exempted from payment of fees . 
10 . (i) Candidates should submit their applications complete in all respect, together with attested copies of all the testimonials 

of Educational Qualification /Driving License etc., 
(ii) The Photo copy of the driving license should be legible and should contain complete details as to Name, Date of issue , 

validity , issuing authority etc ., 
( iii) In service candidates should submit their applications through their official superiors so as to reach the Administrative Officer, 

Office of the Advocate General, High Court Building, Bengaluru -560 001, not later than the date and time fixed for 

receipt of applications. 
11. LAST DATE FOR RECEIPT OF APPLICATION : 

Applications complete in all respect shall reach the Administrative Officer, Office of the Advocate General, High Court 
Building, Bengaluru -560 001, on or before 20 .05 .2016 at 5 - 00 P .M . If the last date fixed for the receipt of application happens to be a 
General Holiday, the next working day will be the last date for receipt of applications and further, on the cover containing the application 
the following words shall be written . 

“ APPLICATION FOR THE POST OF DRIVER ” 
12 . APPLICATION FORM : 

Application in the prescribed proforma should be filled in by the candidates in their own handwriting and must be 
accompanied by photo copies of the following , failing which their application will be rejected . 

a ) Three Character Certificates- One from the institution in which he /she had last studied and two from respectable 

persons unconnected with his/her school and not related to them , testifying to his /her character. 
b ) Photo copies of educational qualifications , if any. 
c ) Photo copy of complete Driving License . 
d ) Crossed Indian Postal Order drawn in favour of the Administrative Officer, Office of the Advocate General, High Court 

Building , Bengaluru -560 001. (Scheduled Caste, Scheduled Tribe and Category -l applicants are exempted 

from payment of fees ) 
PROFORMA OF THE APPLICATION IS AVAILABLE ON THE WEB SITE OF THE ADVOCATE GENERAL FOR KARNATAKA 

www .advgen .kar.nic .in 
13 . Intimation for the Driving Test will be sent only to the eligible candidates and, if any candidate does not get intimation for the 
Driving Test, it may be presumed that he / she is not eligible for the test. No correspondence will be entertained thereafter with the 
candidate who has not been called for the Driving Test. 


R .N .I. No. KARBIL /2001/47147 POSTAL REGN. No. RNP /KA /BGS/2202/ 2014- 16 
Licensed to post without prepayment WPP No. 297 
$ 69 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೨೮, ೨೦೧೬ 


ಭಾಗ ೫ 


NOTE: Candidates selected for the post of Driver are liable to be posted to work either at Head Office, Unit Offices at 
Dharwad /Kalaburagi. 
NATURE OF DUTIES : 

1 . After arriving at office in the morning at 9. 00 a .m . The Driver has to clean the Vehicle which is allotted to him /her. He/ she has 

to take the car to the residential house of the Law Officer ; collect the lunch bag and the files , keep them in the Car and drive 

the Law Officer to the office . 
2 . After arriving at the office , the Driver has to keep the lunch bag and the files in the chamber of Law Officer. 
3. The Driver has to keep the files of the Law Officer at the respective Court Halls. 
4 . The Driver has to be present in the chamber of the Law Officer. 
5 . During lunch hour, between 1. 30 p .m . to 2 .30 p.m . he/she is required to bring lunch for the Law Officer. 
6 . After conclusion of the proceedings before the Court , the Driver has to bring back the files and books from the Court Halls to 

the Chamber of the Law Officer . 
7 . After completion of the work of the Law Officer, the Driver has to keep the lunch bag, files and books inside the car and drop 

him at his residence . 
8 . If need be, the Driver will have to work even on General Holidays. 
9 . In addition to the aforesaid duties , the Driver is duty bound to discharge any other incidental duty that may be assigned to 
him /her, depending upon the exigency . 

BY ORDER OF THE LEARNED ADVOCATE GENERAL 

GURUSIDDAIAH 

ADMINISTRATIVE OFFICER 
FORM OF APPLICATION FOR RECRUITMENT TO THE POST OF DRIVERS IN THE OFFICE OF THE ADVOCATE GENERAL , 

HIGH COURT BUILDING , BENGALURU - 560 001 . 
NOTIFICATION NO . 17 /AG /EST/2016 - 17, DATED : 25 .04.2016 . 


KO 


win 


000 


0 


Photo 
THE ADMINISTRATIVE OFFICER , 

of the 
OFFICE OF THE ADVOCATE GENERAL , 

Applicant 
HIGH COURT BUILDING , 
BENGALURU – 560 001. 

Name of the applicant 
(in Block Letters) 
Name of the Father/Guardian 
Age and Date of Birth 
( asmentioned in the (Study Certificate / Transfer 
Certificate / equivalent Certificate ) 

Postal Address 

(In block letters with Pin code ) 
(a ) Permanent Address 

(b ) Present Address 
Phone Number : 
Land Line : 

Mobile : 
Qualification 
Whether presently employed ? If , so , furnish 
details of employment and monthly income. 
Occupation and AnnualIncome of 
Parents /Guardian 
Driving License Number (Specify LMV/HMV ) 
Badge Number ( if issued ) 
Whether the applicant claims reservation under 
SC / ST /2 (a )/2 (b )/ 3 (a )/ 3(b ) (If so indicate and 
enclose Photo copy of relevant certificate ) 
Application Fee details ( SC /ST/Cat-l applicants Postal Order No. 
are exempted ) 

Date : 
Whether the applicant is /was party to any Criminal 
Proceedings ? 

If yes , furnish detailed information . 
I do hereby solemnly and sincerely affirm that the statement made and the information furnished above are true, should it 
however be found that any information furnished herein is untrue in material particulars , I realize that I am liable to criminal prosecution 
and I am also agreeable to forego the claim for public services under the State Government. 
Date : 

( Signature of the Candidate ) 
P . R . 85 

GURUSIDDAIAH 
ADMINISTRATIVE OFFICER 


o 


Place: 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು-59 


